ಪುಸ್ತಕ ಪ್ರಪಂಚ 
ಮಾಸಿಕ 


ಸಂಪುಟ ೪೮ ಸಂಚಿಕೆ-೬ 


ಮಾರ್ಚಿ-೧೯೯೮ 


ಮಖ ಚಿತ್ರ 
ಪ್ರಧಾನಮಂತ್ರಿ 
ಅಟಲ್‌ ಬಿಹಾರಿ ವಾಜಪೇಯಿ 


ಸಂಪಾದಕ ಮಂಡಳಿ: 


ಪ್ರಧಾನ ಸಂಪಾದಕರು 
ಡಾ|| ದೇ. ಜನರೇಗೌಡ 


ಸಂಪಾದಕ 

ಚಂದ್ರಶೇಖ ರಾರಾಧ್ಯ 
ಸದಸ್ಯರೂ 

ಕೋಣಂದೂರು ಲಿಂಗಪ್ಪ 
ಅಧ್ಯಕ್ಷರು 


ಹೆಚ್‌. ಎಸ್‌. ಮಹದೇವ ಪ್ರಸಾದ್‌ 


ಉಪಾಧ್ಯಕ್ಷರು 
ವೈ. ಎನ್‌. ಶಂಕರೇಗೌಡ 
ಖಜಾಂಚಿ 


ಆರ್‌. ಎಲ್‌. ಮಂಗಳೂರ 
ಪ್ರಧಾನ ಕಾರ್ಯದರ್ಶಿ 


ಜಿ. ಬ. ನಾರಾಯಣರಾವ್‌ 
ಕಾ. ವೆಂ. ಶ್ರೀನಿವಾಸಮೂರ್ತಿ 
ಡಾ| ಪ್ರಧಾನ್‌ ಗುರುದತ್ತ 
ಸರಮಶಿವ ನಡುಬಿಟ್ಟ 

ಸಾ! ಹಾ. ತಿ. ಕೃಷ್ಣೇಗೌಡ 
ಸಿ. ನಾಗಣ್ಣ 

ಏತಾ ರಾಜಶೇಖರ್‌ 


ಪರಿವಿಡಿ 


೧, 


೧೦, 


ವಾಜಪೇಯಿಯವರ ಆಡಳಿತ 
ಸುಗಮವಾಗಲಿ 


ಚುನಾವಣೆಯ ಹಗರಣ 
ಮಹಾತ್ಮ ನೇತಾಜಿ ಚಿರಾಯಂಂವಾಗಲಿ 


--ಮತಾಂಧತೆ ಹೆರವರಿಗೆ ಮಾತ್ರೆವಲ್ಲ- 
ಹೆತ್ತವರಿಗೂ ಕೇಡು ಆಆ 


ದೇಜಗೌ 
ಶ್ರೀನಿವಾಸರ ಸಣ ಕತೆಗಳು 
ಜೃ 

ಪ್ರೊ! ಕೆ. ಬಿ. ಪ್ರಭಾಪ್ರಸಾದ್‌ 
ಸೂರದಾಸರ ಭ್ರಮರಗೀತ 

ಡಾ|| ಎಂ.ಎನ್‌”. ಮೃತ್ಯಂಜಯ 
ರಾಜೀನಾವೊ 

ಹ ಎಸ್‌". ಲಲಿತೆ 


ಖಾನಾವಳಿ ಗಂಗಪ್ಪ ಡೆ 
-ಡಾ॥ ಸ. ಜ. ಸಾಗಲೋಟವುಕ 


ಪೋಲಿಯೊ ಪೀಡಿತರಿಗೆ ಆಶಾಜ್ಕೋತಿ: 
ಪುನರ್ವಸತಿ ತರಬೇತಿ 


—ಡಾ॥ ಕರವೀರಪ ಭು ಕ್ಯಾಲಕೊಂಡ 


ಮಕ್ಕಳಲ್ಲಿ ಭಾಷೆಯ ಆರಂಭ ಮತ್ತು 
ಬೆಳವಣಿಗೆ 
—ಫ್ರೊ॥ ಎನ್‌. ಸುಬ್ರಹ್ಮಣ್ಯಂ 


ಪರೋಕ್ಷ ಧೂಮಪಾನದ ಬಗ್ಗೆ 
ನಿಮಗೆ ಗೊತ್ತಿ ಬ್ಲದಿರುವುದು 
—ಜಿ. ವೈದೇಹಿ 


ನನ್ನೆ ವಿದ್ಯಾರ್ಜನೆ 


—ಬ್ರಿಗೇಡಿಯರ್‌ ಎಂ. ಎ. ಗೋಖಲೆ 


ಸುಂದರೆ ಮನೆಗೆ 4೫ ಸೂತ್ರಗಳು .... 
ಜಿ. ಕುವತಾರಪ್ಪ 


ಪುಸ್ತ ಕ ಪರಿಚಯ 


ಜೀನಹಳ್ಳಿ ಸಿದ್ಧಲಿಂಗಪ್ಪ 


ಓದುಗರ ಅನಿಸಿಕೆ 


೧೫ 


೧೯ 


೨೩ 


40 


4೪ 


೪೨ 


40 


Ak 


೬೪ 


೩೬ 


೬೮ 


PUSTAKA PRAPANCHA :Monthly 


Published: “and printed by Karnataka State Adult 5400೩116 
Council, Mysore-6: Price : Rupees Six 


ಬಿಡಿಪ ತಿ : ರೂ. & 


ವಾರ್ಜಿಕ ಚಂದಾ: ರೊ. ೬೦ 


ಆಜೀವ ಸದಸ್ಯತ 8 ಚಂದಾ: 


ವ್ಯಕ್ತಿಗೆ: ರೊ. ೪೦೦ 


ಸಂಸ್ಥೆಗೆ : ರೂ. ೬೦೦ 


ಪ್ರಕಟಣೆ 
ಕರ್ನಾಟಕ ರಾಜ್ಯ ವಯಸ್ಕರ ಶಿಕ್ಷಣ ಸಮಿತಿ 
ಪೊಸೂರತ-೫೬೭೦ ೦೦೬ 


ವಾಜಪೇಯಿಯವರ ಆಡಳಿತ ಸುಗಮವಾಗಲಿ 


ಕೊನೆಗೂ ೧೨ ನೆಯ ಮಹಾಚುನಾವಣೆಯಲ್ಲಿ ಲೋಕಸಭೆ ಮತ್ತೆ ಅತಂತ್ರ 
ವಾಯಿತು! 


ಈ ಚುನಾವಣೆಯ ಮುಖ್ಯ ಫಲಶ್ರುತಿಗಳು ನಾಲ್ಕು: ೧) ಕಾಂಗ್ರೆಸ್ಸಿನ 
ಏಕಮಾತ್ರ ನಾಯಿಕೆ ಸೊನಿಯಾಗಾಂಧಿ. ಮಹಾರಾಷ್ಟ್ರದ ಶರದ್‌ಪವಾರ್‌ 
ಸಮಾನಾಂತರ ನಾಯಕರಾಗಿ ಮೇಲೆದ್ದಿ ದರೂ ಸೊನಿಯಾ ಚುನಾವಣೆಯ 
ಅಖಾಡಕ್ಕೆ ಧುಮುಕವಿದ್ದ of ಸೀತಾರಾಮ ಕೇಸರಿಯೆ ಪ್ರ ಚಾರಕ್ಕೆ 
ಹೊರಟಿದ್ದ ಕ್ಕಿ ಕಾಂಗ್ರೆಸ್‌ ತಳಕಾಣುತ್ತಿತ್ತೆಂಬುದರಲ್ಲಿ RE, 
೨) ಭಾರತೀಯ ಜನತಾಸಕ್ಷದ ಅಲೆ ಗ್ರಾ ಮಾಂತರ ಪ್ರ ದೇಶವನ್ನು ಪ್ರವೇಶಿಸಿ 
ದಂತಾಯಿತು. ಹಿಂದಿನ ಎಲ್ಲ ಸರ್ಕಾರಗಳ ಅನಿವೇಕವನ್ನ್ನಿ “ಕೋಡಿ 
ದ್ದಾ ಯಿತು ; ಅವು ಸೃಷ್ಟಿ ಸಿರುವ ಗೊಂದಲದ ಪರಿಸ್ಥಿತಿಯ ಮತ್ತು, ಸಮಸ್ಯೆ 


ಗಳ ಫಲವನ್ನು ಪೋಜು” ಕೊಟ್ಟ ಜನ ಅನುಭವಿಸುವಂತಾಯಿತು. ಭಾಜಪ 
4 ಕ್ಳೊಮ್ಮೆ ಅಧಿಕಾರ ಕೊಟ್ಟು ಮೊ ve ಜನರ ಅಭೀಪ್ಸೆ ಹೆಪ್ಪು 
ಗಟ್ಟಿತು. ಆ ಅಲೆ ಮುಖ್ಯವಾಗಿ ಯುವಕರನ್ನಾ ಕರ್ಷಿಸಿತು. ಬು ಎಂಥ 
ರಾಷ್ಟ್ರ ಯ ಪಕ್ಷನೇ ಆಗಲಿ, ಪ್ರಾದೇಶಿಕ ಅಥವಾ ಪುಡಿಸಕ್ಷಗಳ ಸಹಕಾರ 
ಎಲೆ ತಮ್ಮ ಕಾಲ ಮೇಲೆ ನಿಭಿಲಾಕನೆಂಬುನು ಸಾಬೀತಾಯಿತು. ಇಷ್ಟಕ್ಕೆಲ್ಲ 


ಕೇಂದ್ರಿ ಕರಣವೆ ಕಾರಣದೆಂಬುದು, ಸುಸ್ಪಷ್ಟವಾಯಿತು. ೪) ಸದ್ಯದ 
ಪರಿಸ್ಥಿ “ಯಲ್ಲಿ ಅಟಲ್‌ ಬಿಹಾರಿ ವಾಜಪೇಯಿಯವರು ರಾಷ್ಟ್ರದ ಏಕಮಾತ್ರ 
ಬಹುಜನಪ್ರಿ ಯ ನಾಯಕರೆಂಬ ಸಂಗತಿ ಅನ್ಯ ಪಕ್ಷಗಳಿಗೂ we 
ಚಃ ತೀಯತೆಯಂತು ಇದ್ದದ್ದೆ 2 ತಮ್ಮ ಪಕ್ಷದ ಅಭ್ಯರ್ಥಿಯಿದ್ದ ರೂ ತಮ್ಮ 
ಜಾತಿಯವನೆಂಬ ಏಕ್ಸೆ ಕ್ರ ಕಾರಣಕ್ಕಾಗಿ ಅನ್ಯಪಕ್ಷದ ಅಭ್ಲರ್ಥಿಯ ಪರವಾಗಿ 
ತೆಕೆಮರೆಯಲ್ಲಿ ಕತ, ಬಯಲ ಭೊಜನ ಕೂಟಗಳಲ್ಲಿ ಪ್ರಚಾರ ನಡಸಿದ 
ಜಾತ್ಯಂಧನಾಯಕರಂತು ಎಲ್ಲ ಸಕ್ಷಗಳಲ್ಲಿಯೂ ಇದ್ದೆ ¢ ಇದ್ದಾ ರೆ. ಸಂಘಟನಾ 
ವಿಧಾನ ಬೇರೆಯಾದರೂ, ಸಂಯುಕ್ತ ಸ್ತ ರೊಸದ ಸರ್ಕಾರ ಅಸ್ಥಿತ್ವಕ್ಕೆ 
ಬಂದಾಗ, ಅದರ ಭವಿಸ್ಯವೇನೆಂಬುದು ತೂಗುಕತಿ, ಯಾಗಿಯೇ ಉಳಿಯ 
ತ್ಮದೆ. ಭಾಜಪಕ್ಕೆ ಹೊರಗಿನಿಂದ ಬೆಂಬಲ ಕೊಡುತೆ ವೆಂದು ಎಐಎಡಿಎಂಕೆ 
ಮತ್ತು ತಟಸ ವಾಗಿರುತ್ತೈ (ನೆಂದು ಓಡಿ ನಿ ಘೋಷಿಸುವ ಮೂಲಕ ಒಡಕು 


@ 
ದನಿ ತೋರಿದಾಗಲೆ ಸಂಶಯ ವ್ಯಕ್ತವಾಗುತ್ತದೆ. ಅವುಗಳ ಘೋಷಣೆಯ 
ಹಿನ್ನೆ ಲೆಯಲ್ಲಿ ಸಯುಕ್ತಿಕ ರಾಜಕಾರಣನಿದ್ದ "ಕ ಆಶ್ಚ ರ್ಯಪಡಬೇಕಾಗಿಲ್ಲ. 


ಆದರೂ ಪಕ್ಷಗಳು ಹಾಗೂ ನಾಯಕರು ಮಕ್ಕಳಾಟವನ್ನು ಕುಡಿದವರ 
ಅಮಲುಚೀಸ್ಟೆಯನ್ನು ತೊರೆದು, ಜನರ ಅಭೀಪ್ಸೆ ಯನ್ನ ರಿತು ತಾಟಸ್ಪ್ಯದ 
ನೂಲಳಕನಾಡರೂ ಭಾಜಪಕ್ಕೆ ಬೆಂಬಲ ನೀಡಿ, ರಾಷ ತೆ ದ ಮರ್ಯಾಜಿಯನ್ನೂ 
ಭದ್ರತೆಯನ್ನೂ ಕಾಪಾಡಿಕೊಳ ಬೇಕಾದ್ದು ಸರ್ವರ ಕರ್ತವ್ಯವಾಗಿದೆ. 


ಪುಸ್ತಕ ಪ ಕ್ರೈ ಪಂಡ-ವತಾರ್ಟೆ; ೧೯೯ 


ಈಗ ದೇಶದ ಮುಂದೆ ನೂರಾರು ಸಮಸ್ಯೆಗಳಿವೆ. ಅವುಗಳಿಗೆ ಆಡಳಿತ ಪಕ್ಷ 
ವೆಂತು ಬಾಧ್ಯವೋ, ವಿರೋಧಪಕ್ಷಗಳು ಮಾತ್ರವಲ್ಲ, ಜಾತ್ಯಂಧ ಮತ 
ದಾರರೂ ಜವಾಬ್ದಾರಿಯನ್ನು ಹೊರಬೇಕಾಗಿಜಿ. ಬಡತನ, ನಿರಕ್ಷರತೆ, 
ಜಟ್ಟುಬಟ್ಟಿ ಮನೆಗಳ ಕೊರತೆ, ಕಪ್ಪುಹಣದ ಹೆಚ್ಚಳ, ಅಸಮಾನತೆಯ 
ದೊಡ್ಡ ಕಂದಕ, ಹಣದುಬ್ಬರ, ಭ್ರಷ್ಟ್ರಾಚಾರ, ಶಿಸ್ತು ರಾಹಿತ್ಯ, ಕಾನೂನಿನ 
ಅವ್ಯವಸ್ಥೆ, ಕಾರ್ಯಾಂಗ ಶಾಸಕಾಂಗಗಳ ಸೋಲು, ಜಾತೀಯತೆಯ ನಗ್ನ 
ನೃತ್ಯ, ಸಾಮಾಜಿಕ ಒತ್ತಡಗಳು, ದುರ್ಬಲ ವರ್ಗಗಳ ಮೇಲಣ ಧಾಳಿ, 
ಈಶಾನ್ಯ ರಾಜ್ಯಗಳ ಅಸಹಕಾರ, ಪಂಜಾಬ್‌ ಕಾಶ್ಮೀರ ಸಮಸ್ಸೆ, ಗಡಿ-ಜಲ 
ವಿವಾದ, ಉಗ್ರಕೇಂದ್ರೀಕರಣ, ಮುಂದುವರಿದ ರಾಷ ಗಳ ಹೊಸವಸಾಹತು 
ಸಾಹಿ ನೀತಿ, ನೆರೆಹೊರೆಯ ರಾಷ ಕೈಗಳ ಅತೃಪ್ಲಿ ಕರ ಸಂಬಂಧ, ವತೌಲ್ಯಪತನ, 
ನಿರುದ್ಯೋಗ್ಯ ಪರಿಸರಮಾಲಿನ್ಯ, ಕೃಸಿಕ್ಷೇತ |) ನಿರ್ಲಕ್ಷ್ಯ, ರಾಜಕೀಯ 
ಅಸರಾಧಿಗಳ ರಕ್ಷಣೆ, ಉತ್ಸಾ )ದನೆಯೆ ಕ್ಷೀಣತೆ ಇವೇ ಮೊದಲಾದ ಸಮಸೆ 


ಕಿ 
ಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ, ಕೆ ; ಯಾತ್ಮಕ ಕರ್ತೃತ್ವ ಶಕ್ತಿಯುಳ್ಳ 
ಅನುಭವ ಸಂಪನ್ನನಾದ, ಜಾಶ್ಯತೀತನಾದ, ವಿಶಾಲದೃಷಿ ಶಯ ಪ ಜ್ಞಾ ವಂತ 
ನಾದ ಮೇಧಾವಿಯಾದ್ಕ ರಾಷ್ಟ್ರಹಿತರಕ್ಷಣೆಗಾಗಿ ಸರ್ವತ್ಯಾಗಗಳಿಗೂ ಸಿದ್ದ 
ನಾದ ನಾಯಕನೀಗಬೇಕಾಗಿದೆ. ಈ ಹೊತ್ತಿನ ಪರಿಸ್ಥಿತಿಯಲ್ಲಿ ಅಂಥ 


ಯೋಗ್ಯತೆಯುಳ್ಳ ಎಲ್ಲ ಪಕ್ಷಗಳ ಗೌರವಕ್ಕೂ ಪಾತ್ರರಾದ, `ನಾಯಕರೆಂದರೆ 
ಅಟಲ್‌ ಬಿಹಾರಿ ವಾಜಪೇಯಿ ಯೊಬ್ಬರೇ. ೧೯೫೭ ರಿಂದ, ಅಂದರೆ ನಲವತ್ತು 
ವರ್ಷ ಸಂಸತ್‌ ಸದಸ್ಯರಾಗಿದ್ದು , ರಾಷ ದೆ ಸರ್ವಸಮಸ್ಯೆಗಳನ್ನು ಕರತಲಾ 
ಮಲಕ ಮಾಡಿಕೊಂಡಿರುವ, ನಾಡಿನ ಅಎ ಎತೀಯವಾಗ್ಮಿ ಯೆಂದು ಹೆಸರಾದ, 
ಶ್ರೀಷ್ಮ ಸಂಸರ್ತಿ ನಟುವೆಂಬ ಪ್ರಶಸ್ತಿಗೆ ಪಾತ್ರರಾದ ಅವರ ಸಾಮರ್ಥ್ಯಕ್ಕೆ 
ಸವಾಲಾಗಿ ಅವರ ಎಪ್ರತ್ತೆರಡನೆಯ ವಯಸ್ಸಿನಲ್ಲಿ ಪ್ರಧಾನಿಷದವಿ 
ಲಭಿಸಿರುವುಡೊಂದು ಯೋಗಾಯೋಗ. ಅವರಿಲ್ಲಿಯೆ ಇರಲಿ, ಕೇವಲ ಸದಸ 
ರಾಗಿರಲಿ, ವಿರೋಧ ಸಕ್ಷದ ನಾಯೆಕರಾಗಿರಲಿ, ಅವರೆಂದೂ ವೈಯಕ್ತಿಕ 
ಘನತೆಗೆ, ಮಾನವಗಾಂಭೀರ್ಯಕ್ಕೆ, ರಾಜಕೀಯ ಪಾ ) ಮಾಣಿಕತೆಗೆ ಕಳಂಕ 
ಬರುವಂತೆ ನಡೆದುಕೊಂಡಿದ್ದಿ ಲ್ಲ. 


ಹಿಂದಿನ ಗಾ ಲಿಯರ್‌ ಸಂಸ್ಥಾನದಲ್ಲಿ ಶಾಲಾತನಿಖಾಧಿಕಾರಿಯಾಗಿದು , 
ಹಿಂದಿ ಇಂಗ್ಲಿಷ್‌ ಭಾಷೆಗಳಲ್ಲಿ ಮುಹಾವಾಗ್ಮಿಯೂ, ಜತೆಗೆ ಕವಿಯೂ ಆಗಿದ 

ಕೃಷ್ಣ ಬಿಹಾರಿ ವಾಜಸೇಯಿಯ ಮಗನಾಗಿ ೧೯೨೬ರಲ್ಲಿ ಹುಟ್ಟಿ, ರಾಜಕೀಯ 
ಶಾಸ್ತ್ರದಲ್ಲಿ ಎಂ.ಎ. ಪದವಿಯನ್ನು ಪಡೆದು ಸಂಘ ಪರಿವಾರಸೇರಿ, ಪ್ರಚಾರಕ 
ರಾಗಿ ಸೇವೆಸಲ್ಲಿಸುತ್ತಿದ್ದಾಗಿನಿಂದ್ಯ ಜತೆಜತೆಗೆ ಕವಿತೆ ರಚಿಸುತ್ತ, ತಮ 

ಮೊದಲೊಲವಿನ ಪತ್ರಿಕೋದ್ಯಮವನ್ನು ರಾಷ ಧರ್ಮಿ ಮಾಸಿಕ ಮತ್ತು 
ಪಾಂಚಜನ್ಯ ಪಾಕ್ಷಿಕೆಗಳ ಮೂಲಕ ಪಾ ) ರಂಭಿಸುತ್ತ, ೧೯೫೭ರಲ್ಲಿ ಭಾರತೀಯ 
ಜನಸಂಘದ ವತಿಯಿಂದ ಲೋಕಸಭೆಯನ್ನು ಪ್ರವೇಶಿಸಿ, ೧೯೭೫ರಲ್ಲಿ ತುರ್ತು 


ವಾಜಪೇಯಿಯವರ ಅಡಳಿತ ಸುಗಮವಾಗಲಿ 


ಪರಿಸಿ ತಿ ಸಮಯದಲ್ಲಿ ತುರಂಗವಾಸವನ್ನ ನುಭವಿಸಿ, ೧೯೭೭ ರಲಿ ಮೊರಾರ್ಟಿ 
ನೇತೃತ್ವ ದ ಜನತಾಪಕ್ಷದ ಸರ್ಕಾರದಲ್ಲಿ ವಿದೇಶೀಯ ವ್ಯವಹಾರಗಳ ಸಚಿವೆ 
ರಾಗಿ, ೧೯೯೬ರಲ್ಲಿ ಕೇವಲ ಹದಿಮೂರು ದಿನದ ಪ ಶ್ರಧಾನಿಯಾಗಿದ್ದ ರವರೆಗೆ 
ಅಟಲ್‌ ಬಿಹಾರಿ ವಾಜಪೇಯಿಯವರು ಕ್ರಮಿಸಿದ ದಾರಿ ಸುದೀರ್ಫವಾದದ್ದು, 
ಸಾಹಸಮಯವಾದದ್ದು, ಅಂತೆಯೇ ವೈಭವ ಪೂರ್ಣವಾದದ್ದು . ವಿದೇಶೀಯ 
ವ್ಯವಹಾರಖಾತೆಯ ಸಚಿವರಾಗಿ, ಪಾಶ್ಚತ್ಯ ರಾಷ್ಟ್ರಗಳೊಡನೆ ಯಶಸ್ವಿ 
ಯಾಗಿ ಕುದುರಿಸಿದ ರಾಜಶಾಂತಿ ಕಕೌಶಲ ಹಾಗೂ ನೆರೆಹೊರೆಯ ರಾಷ 

ಗಳೊಡನೆ ರೂಪಿಸಿದ ಸ್ನೇಹಸಂಧಾನದಿಂದಾಗಿ ಅವರು ಶ್ರೇಷ್ಠ ಮುತ್ಸದ್ದಿ 
ಯೆಂಬುದು, ರಾಷ ತ್ರದ ಕರ್ಣಧಾರತ ವನ್ನು ಹಿಡಿಯಬಲ್ಲ ಸಮರ್ಥರೆಂಬುದು 
ಜಗಕೆ, ಜಾಹೀರಾಯಿತು. ವಿಶ ಸಂಸ್ಥೆಯ ಮಹಾಸಭೆಯಲ್ಲಿವರು ಹಿಂದಿ 
ಭಾಷೆಯಲ್ಲಿ ಮಾತಾಡಿದಾಗ ಅವರ ಭಾಷಾಭಿಮಾನ ಹಾಗೂ ಆತ್ಮಗೌರವ 
ಶ್ರದ್ಧೆ ಅಭಿವ್ಯಕ್ತಗೊಂಡುವು. 


ಅಖಂಡ ಭಾರತ ವಾಜಪೇಯಿಯವರ ಕನಸು ಹಾಗೂ ಸಂಕಲ್ಪ. ದೇಶ 
ವಿಭಜನೆಗೆ ಅವರು ಭಾರಿವಿರೋಧಿ. ಜಾನಾಂಗಿಕವಾಗಿ ಇಂಡಿಯಾ ಪಾಕಿಸ್ತಾನ 
ಗಳ ಜನರೆಲ್ಲ ಒಂದೆ. ಸಹಸ್ರ ಸಹಸ್ರ ವರ್ಷಗಳಿಂದ ಒಟ್ಟಿಗಿದ್ದು, ಸುಖದುಃಖ 
ಗಳನ್ನು ಸಮನಾಗಿ ಹಂಚಿಕೊಂಡು, ಒಂದೇ ಗಾಳಿ ನೀರುಗಳನ್ನು ಕುಡಿದು 
ಬದುಕಿನ ಜನರ ವಿಘಟನೆ ಅಸಹಜವಲ್ಲವೆ? ಜರ್ಮನಿ ಕೊರಿಯಾ 
ವಿಯಟ್ನಾ ಮ್‌ ಒಂದಾಗಬಹುದಾದರೆ, ಅಖಂಡ ಭಾರತದ ಕಲ್ಪನೆ ಹುಸಿ 
ಯಾಗುತ್ತದೆಯೆ ? ಸಂಯುಕ್ತ ಘಟನಾ ವ್ಯವಸ್ಥೆಯ ಮೂಲಕ, ರಕ್ಷಣೆ 
ವಿದೇಶಾಂಗ ವ್ಯವಹಾರ, ಪ್ರಮುಖಸಾರಿಗೆ ವ್ಯವಸ್ಥೆ ಗಳ ಜವಾಬ್ದಾರಿ 
ಯನ್ನು ಕೇಂದ ಕೈ ವಹಿಸಿ, ಉಳಿದುವನ್ನು ಪಾ )0ಶ್ಯಗಳಿಗೆ ಬಿಟ್ಟುಕೊಡುವ 
ಮಾಲಕ ಅಖಂಡ ಭಾರತವನ್ನು ವಾಪಸು ಪಡೆಯಬಹುದೆಂಬ ಕನಸು 
ಅವರದು. ಬಾಬ್ರಿ ಮಸೀದಿ ವಿಧ್ವ ಂಸಕಕ್ಕ ಶ ವನ್ನು ಖಂಡಿಸಿದ ಅವರು 
ಹಿಂದೂ- ಮುಸ್ಲಿಂ FY "ಹ Atscake lot ನಂಬಿಕೆ ಭಗ್ನ ದರ್ಪಣವಾಗ 
ಬಹುದೆ? ಅಂತೆಯೇ. ಅವರು ಭಾಷಾಂಧರಲ್ಲ, ಮಠಾಂಧರಲ್ಲವೆಂಬುದನ್ಸ್ಟೀಗ 
ಮಾಡಿ ತೋರಿಸುವರೆ? 


ಮತ ನಿರಪೇಕ್ಷತೆಗೆ ಬದ್ದ ವಾಗಿರುವುದಾಗಿ ಇಂಡಿಯಾ ತನ್ನ ರಾಜ್ಯಾಂಗದಲ್ಲಿ 
ಹೇಳಿಕೊಂಡಿದೆ. ಅದು ಆಚರಣೆಯಲ್ಲಂಶು ಇಲ್ಲ. ಜಾತಿನಿರಪೇಕ್ಷತೆಯ ವಿಷಯ 
ರಾಜ್ಯಾಂಗದಲ್ಲಿಲ್ಲ; ಅದು ಲಂಗು ಲಗಾಮಿಲ್ಲದೆ, ಅಮಲೇರಿದಂತೆ ಕುಣಿದು 
ಕುಪ್ಪಳಿಸುತ್ತಿದೆ. ಇಲ್ಲಿ ಪಕ್ಷ ಬರಿಯ ಬೂಟಾಟಿಕೆ. ಮತಚಲಾವಣೆಗೆ ಜಾತಿ 
ಆಧಾರನೇ ಹೊರತು ಪಕ್ಷವಲ್ಲ. ಅಂತರಂಗದಲ್ಲಿ ಮತೀಯತೆ, ಬಹಿರಂಗದಲ್ಲಿ 
ನಿರ್ಮತೀಯತೆ. ಇದು ಭಾರತದ ಸೆಕ್ಕ್ಯುಲರಿಸವ್‌ ಎಂದೂ ನ್ಯಾಯಮೂರ್ತಿ 
ಎಂ. ಸಿ. ಛಾಗ್ಲಾ ಮೊದಲಾದವರು ಹೇಳಿದ್ದುಂಟು. ಈ ಒಗಟನ್ನು 


ಪುಸ್ತಕ ಪ್ರಪಂಚ--ಮರಾರ್ಚಿ, ೧೯೯ 


ವಾಜನೇಯಿ ಹೇಗೆ ಬಿಡಿಸುತ್ತಾರೆಯೊ ಕಾದುನೋಡಬೇಕಾಗಿದೆ. 
ರಾಜ್ಯಾಂಗದ ೩೫೬ನೆಯ ವಿಧಿಯನ್ನು ವಿರೋಧಿಸುತ್ತಿದ್ದ ಭಾಜಪ ಈಗ ಆ 
ಬಗ್ಗೆ ಹೇಗೆ ವರ್ತಿಸುತ್ತದೆಯೋ ಪರೀಕ್ಷಿಸಬೇಕಾಗಿದೆ. ಅಂತೆಯೇ ೩೭೦ನೆಯ 
ವಿಧಿ. ಆ ವಿಧಿಯನ್ನು ರದ್ದು ಗೊಳಿಸಿ, ಎಲ್ಲ ರಾಜ್ಯಗಳಿಗೂ ಏಕರೀತಿಯ 
ಸಾಯತ್ತತೆ ನೀಡಬಾರಜೀಕೆ? ಯಾವ ಕಾರಣಕ್ಕೂ ರಾಜ್ಯ ರಾಜ್ಯಗಳ 
ನಡುವೆ ತಾರತಮ್ಯಸಲ್ಲದು. ಅಂಗಗಳಿಂದ ಅಂಗಿ ; ಅಂಗಗಳು ಬಲವಾಗಿದ್ದರೆ 
ಮಾತ್ರ ಅಂಗಿಯೂ ಬಲವಾಗುತ್ತದೆ. ರಾಜ್ಯಾಂಗದ ನಿರ್ದೇಶಕ ಸೂತ್ರಗಳ 
ಲ್ಲೊಂದಾದ ಏಕರೂಪ ನೀತಿ ಸಂಹಿತೆಯ ಹಣೆಬರಹವೇನಾಗಬಹುದೆನ್ನು ವುದೂ 
ಕುತೂಹಲದ ಸಂಗತಿಯಾಗಿದೆ. 


೧೯-೫-೯೬ರಂದು ಪ್ರಧಾನಿ ಹುದ್ದೆ ಯನ್ನು ವಹಿಸಿಕೊಂಡ ಸಂದರ್ಭದಲ್ಲಿ ಅವು 
ವಾಜಪೇಯಿಯವರು ರಾಷ ಕ್ಕೆ ಕೆಲವು ಆಶಾ ಎಸನೆಗಳನ್ನು ಘೋಷಿಸಿದ್ದರು. 
ಗಳಲ್ಲಿ ಎರಡು ಮೂರನ್ನು ಮಾತ್ರ ಈಗ ನೆನಪಿಗೆ ತರಬಹುದಾಗಿದೆ. ದೇಶ 
ದಲ್ಲಿ ನಿಸರ್ಗ ಸಂಪತ್ತು ಹೇರಳವಾಗಿದ್ದರೂ, ಬಡತನವೊಂದು ಸವಾಲಾಗಿದೆ ; 
ಬಡವರಿಗೆ ಜಿಳೆಯಲು ಅವಕಾಶ ಕಲ್ಪಿಸಲಾಗಲಿಲ್ಲ. ಅದು ನನ್ನ ಸರ್ಕಾರದ 
ಮೊದಲ ಹೊಣೆಗಾರಿಕೆ. ಸಂಸತ್‌ ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡ 
ಮೂವಕ್ತುಮೂರು ಸ್ಥಾನಗಳನ್ನು ವಿತಾಸಲಾಗಿಡಲು ಸರ್ಕಾರ ಬದ 

ವಾಗಿದೆ. ರಾಜಕೀಯ ಕ್ಷೇತ ವನ್ನು ಕಲುಸಿತಗೊಳಿಸಿರುವ ಧನಶಕ್ತಿಯ 
ಪ್ರಾಬಲ್ಯವನ್ನು ಕುಗ್ಗಿ ಸಲು ಚುನಾವಣಾ ಸಂಹಿತೆಯನ್ನು ಮಾರ್ಪಡಿಸ 
ಬೇಕಾಗಿದೆ. ಗೋಸ್ವಾಮಿ ವರದಿಯನ್ನು ವರಿಷ್ಠ ನ್ಯಾಯಾಲಯದ ತೀರ್ಪು 
ಗಳನ್ನು ದೃಷ್ಟಿಯಲ್ಲಿಟ್ಟಿ ಕೊಂಡು ಚುನಾವಣಾತಂತ್ರವನ್ನು ಸುಧಾರಿಸಲು 
ಸರ್ಕಾರ ಬದ್ಧವಾಗಿದೆ. "ಇಂಥ ಅನೇಕ ಮಂತ್ರ ತಂತ್ರ ಸುಧಾರಣೆಗಳ 
ಮೂಲಕ ಸುಸಮರ್ಥವೂ, ಸುಸಮೃದ್ಧವೂ ಆದ ನವಭಾರತವನು 

ನಿರ್ಮಿಸುವುದೇ ನನ್ನ ಕನಸು ಹಾಗೂ ನನ್ನ ಜೀವನೋದ್ನಶ'ವೆಂದವರು 
ಹೇಳಿದ್ದೆ ರಲ್ಲಿ ದೇಶದ ಬಗೆಗಿರುವ ಅವರ ಕಳಕಳಿ ಸ್ವದೇಶೀತತ್ರ ದ ಬಗೆಗಿನ 
ಅವರ ಕಾಳಜಿ ಯಾರಿಗಾದರೂ ಅರ್ಥವಾಗುತ್ತದೆ. 


ವಾಜಸೇಯಿಯವರೆ ಮುಂಜಿ ಇನ್ನೂ ಹಲವು ಸಮಸ್ಯೆಗಳಿವೆ. ಸಾಂಕ್ರಾಮಿಕ 
ಕೋಗದಂತಿರುವ ಸ್ಪರ್ಧಾತ್ಮಕ ಜಾತೀಯತೆ ಕೊನೆಗೊಳ ದಿದ್ದರೆ ಏಕತಾ 
ಸಾಧನೆ ಸಾಧ್ಯವೆ? ಆರ್ಥಿಕ ಕ್ಷೇತ್ರದ ಉದಾರೀಕರಣದಿಂದಾಗಿ, ಮಾರುಕಟಿ ಯ 
ಆರ್ಥಿಕತೆಯಿಂದಾಗಿ ದೇಶ ಮುಂದುವರಿದೆ ವಿದೇಶಗಳಿಂದ ಅನಾರೋಗ್ಯಕರ 
ಸ್ಪರ್ಧೆಯನ್ನೆ ದುರಿಸಜೇಕಾಗುತ, ದಲ್ಲವೆ? ಬೌದ್ಧಿಕ ಆವಿಷ್ಕಾರಗಳ ಹಕ್ಕಿನ 
ಹೆಸರಿನಲ್ಲಿ ಪ್ರಾಚೀನ ಕಾಲದಿಂದ ನಿಸರ್ಗದತ್ತವಾಗಿ ಇಂಡಿಯಾದಲ್ಲಿ 
ಮಾತ್ರವೆ ರೂಢಿಗತವಾಗಿರುವ ಜೀವು ತುಲಸಿ ಬಾಸ್ಮತಿ ಮೊದಲಾದ 
ಗಿಡಮೂಲಿಕೆ ಹಾಗೂ ಬೆಳೆಗಳ ಮೇಲಣ ಹಕ್ಕನ್ನು ವಂಚನೆಯ ಮೂಲಕ 


ವಾಜಪೇಯಿಯವರ ಆಡಳಿತ ಸುಗಮವನಾಗಲಿ 


ಕಸಿದುಕೊಳು ತ್ತಿ, ರುವ ಮುಂದುವರಿದ ರಾಸ ಗಳ ಹುನ್ನಾ ರನ್ನು ತಪ್ಪಿಸುವ 
ಬಗೆ ಹೇಗೆ? ಇವೆಲ್ಲವುಗಳನ್ನು ಕುರಿತು ನೂತನ ಪ್ರಧಾನಿಗಳು, ರಾಷ್ಟ್ರದ 
ಬುದ್ಧಿ ಜೀವಿಗಳು ಯೋಚಿಸಬೇಕಾಗಿದೆ. ಭಾಷಾಂಧಶೆಯನ್ನು ತೊರೆದು ಎಲ್ಲ 
ಭಾಷೆಗಳಿಗೂ ಸಮಾನಸ್ಮಾನ ನೀಡಲಿಲ್ಲವಾದರೆ ಅಪಾಯವನ್ನೆ ದುರಿಸಬೇಕಾ 
ಗುತ್ತದೆ, ಮುನ್ನಡೆಗಿಂತ ಹಿನ್ನಡೆ ಕಟ್ಟಿಟ್ಟ ಬುತ್ತಿಯೆಂಬುದನ್ನು ಮರೆಯ 
ಲಾಗದು. ಸ ಎಂತ ಲಾಭಕ್ಕಾಗಿ ಹೊರಗಿನಿಂದ ಬೆಂಬಲಿಸುತ್ತೆ "ವೆನ್ನುವ ಮಿತ್ರ 
ಪಕ್ಷಗಳ ಬಗ್ಗೆಯೂ ಪ್ರಧಾನಿಗಳು ಜಾಗ್ರತರಾಗಿರಬೇಕಾಗಿದೆ. ತೀವ್ರ 
ಮಧ್ಯಂತರ ಚುನಾವಣೆಗವಕಾಶವಾಗದಂತೆ, ಎಲ್ಲ ಪಕ್ಷಗಳನ್ನು ವಿಶಾ ಸಕ್ಕ 
ತೆಗೆದುಕೊಂಡು. ವಾಜಪೇಯಿಯವರು. ಯಶಸಿ ಯಾಗಿ ಆಡಳಿತ ನಡೆಸು 
ವಂಶಾಗಲೆಂದು, ನಾಯಕರಲ್ಲಿ ವಿವೇಕ ಮೂಡಲೆಂದ್ಕು ದೇಶದ ಆಡಳಿತದಲ್ಲಿ, 
ಮಂತ್ರಿಮಂಡಲಕ್ಕೆ ಮಾರ್ಗದರ್ಶನ ನೀಡುವಲ್ಲಿ ರಾಷಾ ಿಭ್ಯುದಯ ಸಾಧನೆ 
ಯಲ್ಲಿ ತಮ್ಮ ಪಾತ್ರ ಮತ್ತು ಹೊಣೆಗಾರಿಕೆ ಚಿತಿಕಯವಾಗಿವೆಯೆಂಬುದನ್ನು 
ವಿರೋಧಸಕ್ಷಗಳಿಗರಿವಾಗಲೆದು ಭಗವಂತನಲ್ಲಿ ಭಾರತೀಯರೆಲ್ಲರೂ 
` ಮೊರೆಯಿಡೋಣ! 


ದೇಜಗೌ 


ಚುನಾನಣೆಯ ಹಗರಣ 


ಹನ್ನೆರಡನೆಯ ಲೋಕಸಭಾ ಚುನಾವಣೆಯ ಹಗರಣ ಇಡೆ ತಾನೆ ಮುಗಿದಿದೆ. 
ಅದೊಂದು ತಮಾಷೆಯೂ ಹೌದು, ದುರಂತವೂ ಹೌದು. 


ಈ ದುರಂತ ಇಂಡಿಯಾಕ್ಕೆ ಮಾತ್ರವೇ ಹೊಸತಲ್ಲ. ಯೊಕೋಪಿನ ಫಾನ್ಸ್‌; 
ಇಟಲಿ, ಗ್ರೀಸ್‌ ಮೊದಲಾದ ರಾಷ್ಟ ಷ್ಟಗಳಲ್ಲಿ ವಾರಕ್ಕೊಬ್ಬ ಪ್ರಧಾನಿ, ಅಕಿವರ್ಷ 
ಕೊಂದು ಚುನಾವಣೆ ಆಗಿಹೋದದ್ದುಂಟು. ಅವಧಪೂರ್ವ ಚುನಾವಣೆಗಳು 


ಜಪಾನ್‌ ಕೊರಿಯಾಗಳಲ್ಲಿಯೂ ನಡೆದದ್ದು ಟು. 


ಲಕ್ಷಾಂತರ ಕೋಟಿ ಸಾಲದಲ್ಲಿ ಮುಳುಗಿರುವ ಭರತಖಂಡ ಆಗಾಗ್ಗೆ ನಡೆಯುವ 
' ಮಹಾಚುನಾವಣೆಗೆ ಹಣ ಪೋಲುಮಾಡುವ ೩ ಬ ತಿಯುಲ್ಲಿಲ್ಲ, ನಿಜ. ಚುನಾವಣೆ 
ಯಿಂದ ಚುನಾವಣೆಗೆ ಜನರಲ್ಲಿ-ಅಡರಲ್ಲಿಯಾ ಗ್ರಾಮಾಂತರ ಪ್ರದೇಶದ 
ಜನರಲ್ಲಿ- ಜಾಗ ತಿ ಹೆಚ್ಚುತ್ತ ಡೆಂಬುದರಲ್ಲಿ ಸಂಶಯವಿಲ್ಲ. ಒಂದು ರೀತಿಯಲ್ಲಿ 
ಚುನಾವಣೆ ಅನೌಪಚಾರಿಕ ರಾಜಕೀಯ ಶಿಕ್ಷಣನೆಂದೇ ಹೇಳಬೇಕು. ಹಳ್ಳಿ 
ಗರಿಗೆ ಎಲ್ಲ ಪಕ್ಷಗಳ ಜಾತಕ, ರಾಜಕಾರಣಿಗಳ ಕುಲಗೋತ್ರ ಗುಣ ಸ ಜು 
ವ 
ವರ್ತನೆಗಳೆಲ್ಲ "ಗೊತಿ, ರುತ್ತವೆ. ಹಿಂದಿನಂತೆ ಕಣ್ಣು ಮುಚ್ಚಿ ಕೊಂಡು, ಯಾರ 
ಮಾತನ್ನೊ ಕೇಳಿಕೊಂಡು, ಯಂತ್ರದಂತೆ ಮತಪತ್ರ ಗಳ ಮೇಲೆ ಮುದ್ರೆ 
ಯೊತು, ವುದಿಲ್ಲ. ಅವನಿಗೂ ಯೋಟಿಸುವೆ ತುಲನೆಮಾಡುವೆ, ವಿವೇಚಿಸುವ 
ಸಾಮಥ್ಯ ೯ಲಭಿಸಿದೆ. ಅಸರಾಧಿಯೊಬ್ಬನ ಪರವಾಗಿ ಮತಚಲಾಯಿಸು 
ia, ಅವನ ಯಾವುದೋ ಸಹಾಯ ಮತ್ತು ಉಪಕಾರಬುದ್ದಿ ಮತ 
ದಾರನ ಮನಸ್ಸಿನಲ್ಲಿರುತ್ತದೆ. ಕಾಂಗ್ರೆಸ್ಸಿನ ಪತನಕ್ಕೆ ಅತಿಕೇಂದಿ (ಕರಣ 
ಕಾರಣವಾಯಿತೆಂಬುದನ್ನೂ ಪ್ರಾದೆೇ ಶಿಕ ಪಕ್ಷಗಳ ವಿಜಯತಿಂಡಿಮ 
ಘೋಷಣೆಯಿಂದ ನಾಯಕರು "`ಅರಿತುಕೊಳ್ಳ ರಿಲನೆಂಬುಜೀ ಈ ನಾಡಿನ 
ದುರ್ದೈವ. ಪ್ರಾಜೀಶಿಕ ಸ್ವಾ ಯತ್ತ ತೆ ಮೆತ್ತು ಕೇಂದ್ರೀಯ ಸಂಯುಕ್ತ 
ಆಡಳಿತವೇ ಈ "ೀಶದ ಪ್ರ ಗತಿಗೆ ಹಾಗೂ ಭದ ತೆಗೆ ಅಿಧಾರವೆಬುದನು' 
ನಾಯಕರು ಇರಿಯವಿಕುವುದೇ ಸೋಜಿಗ. ವೆ ಸೈವಿಧ್ಯಬಾಹುಳ್ಯದ ದೀಶ 
ದಲ್ಲಿ ಕೇಂದ್ರಿ ಯ ಸರ್ವಾಧಿಕಾರ ಸೋಲುತ್ತ ಕೊಬುದಕ್ಕೆ ಸೋವಿಯ 
ಯೂನಿಯಸ್ಸೆ ಸಾಕ್ಷಿ. 


ಈ ಜೀಶದಲ್ಲಿ ದೊಡ್ಡ ಪಕ್ಷಗಳೆಂದರೆ ಎರಡು. ಕಾಂಗ್ರೆಸ್ಸು ಮೆತ್ತು ಭಾರತೀಯ 
ಜನತಾಪಕ್ಷ. ಇವು "ಪ್ರಾ ದೇಶಿಕ ಭೇದ ಭಾಷಾಭೇದವನ್ನು ಜಾತಿ ಭೇದವನು 
ತೊರೆದು, ಏಕಪ್ರ ಕಾಠವಾಗಿ ಸರ್ವಕ್ಷೇಮವನ್ನು ಸಾಧಿಸಲಿಲ್ಲವಾದ ರಿಂದ 
ಸಾ ಎಭಿಮಾನಕ್ಕಾಗಿ ಕಾಗೂ ಆತ್ಮರಕ್ಷಣೆಗಾಗಿ ಪಾದೇಶಿಕ ಪಕ್ಷಗಳು” ಹುಟಿ 
ಕೊಳ್ಳು ತ್ತವೆ. ತ್ಯಾಗ ಬಲಿದಾನಗಳ ಮೂಲಕ ನೀಕಕ್ಕೆ ಸ್ವಾತಂತ್ರ ವನ್ನು 


- ಚುನಾವಣೆಯ ಹಗರಣ. 


ತಂದುಕೊಟ್ಟ ಕಾಂಗ್ರೆಸ್ಸು ಬರಬರುತ್ತ ನೀತಿ ರಹಿತ ರಾಜಕಾರಣದ ಫಲ 
ವಾಗಿ ನಿತ್ರಾಣಗೊಂಡಿತು. ಇದನ್ನು ಮನಗಂಡ ಗಾಂಧೀಜಿ ಸಾ ತಂತ್ರ ತ 
ಬಂದಕೂಡಲೇ ರಾಜಕೀಯ ಪಕ್ಷವಾಗಿ ಕಾಂಗ್ರೆಸ್ಪು ಉಳಿಯಬಾರದೆಂದು 
ಘೋಷಿಸಿದರು. ಆದರೆ ಕುಶಾಗ್ರಮತಿಯ ನೆಹ್ರೂ ಮನೆತನ ಕಾಂಗೆ ಸು 
ಮತ್ತು ಗಾಂಧಿ ಹೆಸರಿನಲ್ಲಿ ಅಧಿಕಾರಲಾಭ ಪಡೆಯಬಹುದೆಂಬ ಮಹದಾಶೆ 
ಯನ್ನು ಪೂರೈ ಸಿಕೊಳುತ್ತದೆ. ರಾಜಕೀಯ ಲಾಭಕ್ಕಾಗಿ ನೆಹೂೂ ವಂಶಸ 
ರೆಲ್ಲರೂ ಗಾಂಧಿಗಳಾದರು. ರಾಜೀವಗಾಂಧಿ ರಾಜೀವ ನೆಹ್ರೂ ಆಗಲಿಲ್ಲ. 
ಸೊನಿಯಾರಾಜೀವ್‌ ಸೊನಿಯಾಗಾಂಧಿ ಆಗುತ್ತಾರೆ. ಗಾಂಧಿ ಸತ್ತು 
ಐವತ್ತು ವರ್ಷಗಳಾದರೂ ಗಾಂಧಿಯ ಹೆಸರಿಗೆ ದೇಶವಿದೇಶಗಳಲ್ಲಿ 
ಅಪಾರ ಗೌರವವಿದೆ. ಅದೊಂದು ಗಾರುಡಮಂತ್ರವಾಗಿದೆ. ಆ ಹೆಸರಿನ 
ನ್ಟ ಪಡೆಯುವಲ್ಲಿ ಕೆಲವು ಜನ ತಮ್ಮವಂಶದ ಗೌರವವನ್ನು ಮರೆಯ 
ತಾರೆ. 


ಈಗಂತು ಹಳೆಯ ಕಾಂಗೆ ಸ್‌ ಇಲ್ಲ. ಗಾಂಧಿ ಕಾಂಗ್ರೆಸ್‌ ನೆಹೂ) ಕಾಂಗ್ರೆಸ್‌ 
ಆಯಿತು ; ನೆಹೂ ಕಾಂಗ್ರೆಸ್‌ ಇಂದಿರಾ ಕಾಂಗ್ರೆಸ್‌" ಆಯಿತು; ಈಗ ಕೇಸರಿ 
ಕಾಂಗ್ರೆಸ್‌! ವಾಟ್‌ ಎ ಫೌಲ್‌ ಮ್ಛೈ ಕಂಟ್ರಿ ಮೆನ್‌! ಎಂದು ಉದ್ದ ರಿಸು 
ವಂತಾಗಿದೆ. ಇಷ್ಟರಲ್ಲೇ ಅದು ಸೊನಿಯಾ ಕಾಂಗ್ರಸ್‌ ಆಗಲಿದೆ. ಕಾಂಗ್ರೆಸ್ಸಿನ 
ಬಣ್ಣ ಬದಲಾವಣೆಯಿಂದಾಗಿ ಭಾರತೀಯ ಜನತಾಪಕ್ಷದ ಪೊಗರು ಹೆಚ 
ಲಾರಂಭಿಸುತ್ತದೆ. ಸಮಾಜವಾದ ಕಮ್ಯೂನಿಸವರ್‌ಗಳ ಆಭ್ಯುದಯವನ್ನು 
ತಡೆಯಲು ಕಾಂಗ್ರೆಸ್ಸು ಅವುಗಳ ಕೆಲವು ಲಕ್ಷಣಗಳನ್ನು ತನ್ನೊ ಡಲೊಳಗೆ 
ಸೇರಿಸಿಕೊಂಡಂತೆ, ಭಾಜಸದ ಅಭ್ಯುದಯ ಕಾರಣವನ್ನು ಅದು ಗಂಭೀರ 


ವಾಗಿ ಪರಿಗಣಿಸಿದಂತೆ ಕಾಣುವುದಿಲ್ಲ; ಭಾರತೀಯ ಮತದಾರನ ಮನೋ 
ವಿಜ್ಞಾ ನವನ್ನು ಅರ್ಥಮಾಡಿಕೊಂಡಂತೆ ತೋರುವುದಿಲ್ಲ. ಅಭ್ಯುದಯದ 


ಪಥದಲ್ಲಿದ್ದ ಭಾರತೀಯ ಜನಶಾಪಕ್ಷವಾದರೂ ತನ್ನ ಮೂಲಗುಣಗಳನ್ನು ೪ಿಸಿ 
ಕೊಂಡಿತೆ? ಇಲ್ಲ. ೧೯೯೬ ರಲ್ಲಿ ಅದು ಸಹ ಶ್ರೀಮಂತರಿಂದ ಹಣ ಪಡೆಯಲು 
ಮುಂದಾಯಿತೆಂದು ಸಾಹಿತಿ ಮುಲ್ಸರಾಜ್‌ಆನಂದ್‌ ಹೇಳುತ್ತಾರೆ. 
(ಹಿಂದೂ : ಡಬಲ್‌ ಸ್ಪೀಕ್‌. ೧೫-೨-೯೮) ಶ್ರೀಮಂತರಿಂದ ಹಣಪಡೆದ 
ವರು ಕಾಂಗ್ರೆಸ್ಸಿ ಗರಂತೆಯೇ ಆಗುತ್ತಾರೆ. ಭಾಜಪ "ಹಿಂದುತ್ತ'ದ ಘೋಷಣೆ 
ಯನ್ನು ತೊರೆದು “ಭಾರತೀಯತ ದ ಬಾವುಟವನ್ನು ಹಾರಿಸಿದ್ದರೆ ಅದಕ್ಕೆ 
ಅನುಕೂಲವಾಗುತ್ತಿತ್ತೋ ಏನೊ? ಬಾಬಿ ಮಸೀದಿಯ ವಿನಾಶ ಆ ಪಕ್ಷದ 
ಹಿಂಜರಿತಕ್ಕೆ ಕಾರಣವಾಗುತ್ತದೆ. ಈಚೆಗಿನ ಉತ್ತರಪ್ರದೇಶದ ಕಲ್ಯಾರ್ಣ 
ಸಿಂಗ್‌ರ ರಾಜಕೀಯ ವೈಖರಿ, ಅದಕ್ಕೆ ಜ್ಯೇಷ್ಠ ನಾಯಕರು ನೀಡಿದ ಬೊಬಲ 
ದಿಂದಾಗಿ, ಅದು ತನ್ನ ವೈಶಿಷ್ಟ್ಯವನ್ನು ಕಳೆದುಕೊಂಡಿದೆ. ಆದರೆ ಅದಕ್ಕೆ 
ಜಾತೀಯತೆಯ ಕಳಂಕವನ್ನು ಹಚ್ಚು ವುದಾಗಲಿ, ಅದನ್ನು ಅಸ್ಪ ಛಶ್ಛನೆಂದು 
ಕರೆಯುವುದಾಗಲಿ ಮಾತ್ಸರ್ಯದ ಅವಿವೇಕದ ಪ್ರವೃತ್ತಿಯೆಂದೇ ಹೇಳಬೇಕಾಗು 


ಚ 


೧೦ 


ಪುಸ್ತಕ ಪ್ರಪಂಚ--ವತಾರ್ಚಿ, ೧೯ 


ತ್ಮದೆ. ಏಕೆಂದರೆ ಜಾತಿವಾದದಿಂದ ಮುಕ್ತವಾದ ಪಕ್ಷಗಳೇ ಇಂಡಿಯಾದಲ್ಲಿಲ್ಲ. 
ಕಾಂಗ್ರೆ) ಸ್ಫೂ ಪ್ರಚ್ಛ ನ್ನ್ನ ಜಾತಿವಾದಿಯೆ ಹೌದು. ಕುವೆಂಪು ಹೇಳುವಂತೆ ಈ 
ಜೀಶದಲ್ಲ ಕಮ್ಯೂನಿಸಮ್ಮಿಗೂ ಕಾಸು ತಗುಲಿಸುತ್ತಾ ರ್ಕಿ ಮುದ್ರೆ ಯೊತ್ತು 
ತ್ತಾರೆ, ಲಿಂಗದೀಕ್ಷೆ ಕೊಡುತ್ತಾ ಕೆ ನಾಮ ಬಳಿಯುತ್ತಾರೆ ಆದ್ದ ರಿಂದಲೇ 
ಪ್ರಾಜೀಶಿಕ ಪಕ್ಷಗಳ ಪ್ರಾಬಲ್ಯ "ನೇ ದಿನೇ ಹೆಚ್ಚು ತ್ತಿದೆ, ರಾಷಿ ಸೀಯ ಪಕ್ಷ 
ತಥ್‌ ಅವುಗಳ 'ಚಸರೆ ಸದೆಯಲು ಕಾತರವಾಗಿವೆ. ಬಾಬ್ರಿ ಮಸೀದಿ ಧ್ವ ೦ಸದ 


ಪ್ರಕರಣದಲ್ಲಿ ಅಂದಿನ ಸರ್ಕಾರದ ಪಾತ್ರ ಎಷ್ಟರಮಟ್ಟಿ ನದಂಬುದು ನಿರ್ಧಾರ 
ವಾಗಬೇಕಾಗಿದೆ. 


ಈಗಂತು ದುರ್ದ್ವೈವದಿಂದಲೆಂಬಂತೆ ರಾ ಸ್ಟ್ರೀಯ ಪಕ್ಷಗಳು ತಂತಮ್ಮ ಮೂಲ 


ಸತ್ತವನ್ನು ಕಳೆದುಕೊಂಡು ದುರ್ಬಲವಾಗಿವೆ. ಮಮತಾಬ್ಯಾನರ್ಜಯಂಥ 
ಸಾ ನಮಾನದ ಕಚ್ಚಿ ದಿಯ ನಾಯಕಿ, ಜಾರ್‌ ಫರ್ನ್ಲಾಂಡಿಸ್‌ರಂಥ ಧೀರ 


ಧೀಮಂತ ನಿರ್ಭೀತ RR ಬಾಬ್ರಿ ಮಸಿಳದಿಯನ್ನು ಧ್ವ ೦ಸವತಾಡಿದ 
ಪಕ್ಷದ ಸಖ್ಯಕಾ ಗಿ ಹಾತೊರೆದದ್ದೆ € ವಿಚಿತ್ರ ; ಅದು ನಿರಾತೆಯ ಚಿಹ್ನೆ 
ಯೆಂದೇ ಹೇಳಬೇಕಾಗುತ್ತದೆ. ಕಾಂಗ್ರೆಸ್‌ ಕದತಟ್ಟ ಅದು ತೆರೆಯದಿದ್ದಾ ಗ್ಯ 
ಜಾತೀಯ ಪಕ್ಷನೆಂದು ಭಾಜಪವನ್ನು ಹಳಿಯುತ್ತಿ, ದ್ದ ರಾಮಕೃಷ್ಣ ಹೆಗ್ಗೆ 
ಯವನರು ಆ ಪಕ್ಷವನ್ನ ಪ್ಪಿ ಫಿ ಕೊಂಡದ್ದು ಸಹಜವೇ ಸರಿ. 'ಔನತಾವೊ ಜನತಾ 
ದಳವೊ, ಕಾಂಗ್ರೆಸ್ಸೊ ''ಅವುಗಳಲ್ಲದ್ದು, ಅವುಗಳಿಂದ ಸಕಲ ಸೌಭಾಗ್ಯ 
ಗಳನ್ನ ನುಭವಿಸಿ, ಆಅ y ರೆ ವ್ಯಾನೋಹದಿಂದ ಪಕ್ಷಾಂತರ ಮಾಡುವ, 
ಗೋಸುಂಚೆಯಂತೆ ಸ್ಫಳ ಸಂದರ್ಭಕ್ಕನುಗುಣವಾಗಿ ಬಣ್ಣ ಬದಲಾಯಿಸುವ 
ಜನಎಲ್ಲ ದೇಶಗಳಲ್ಲಿ ಎಂದೂ ಇದ್ದ ವರೇ, ಭ ಶಿಷ್ಠಾಚಾರದ ಪ್ರತಿರೂಪವೆಂಜೇ 
ಹೇಳಲಾದ ಜಯಲಲಿತ ಅವರ "ಎಐಎಡಿಎಂಕೆಯೊಡನೆ ಪಾಣೆಗ್ರ ಹಣಮಾಡಿ 
ಕೊಂಡಾಗಲೇ ಭಾಜಪವನ್ನು ಒರೆಹಚ್ಚಿ ದಂತಾಗಿಜಿ. ಭಾಜಪ ಶಿವಸೇನೆಯ 

ಹಾಗೂ ಅಕಾಲಿದಳಗಳ ಸಖ ಮೂ ದೋಷದೂರವಾಗಿಲ್ಲ ನಾಡಿನ ಗೌರವಳೆ 
ಪಾಶ್ರವಾಗಿಲ್ಲ. ಆದರೆ ಅಯೋಧ್ಯಾ ಸಮಸ್ಯೆಯ ಬಗ್ಗೆ ಶಿವಸೇನೆ ಸೂಚಿಸಿರುವ 
ಪರಿಹಾರ ಯೋ ಗೃವಾಗಿಡೆ. ಆ ನೃಷಕ್ತ ಕಗಳ ಸಖ್ಯದ ವಿಷಯಬಂದಾಗ 
ಕಾಂಗ್ರೆಸ ನ್ನು ನಂಬುವಂತಿಲ್ಲ. ಆದನ್ನು ದೇಶವೇ ಬಲ್ಲುದು, ಈ ರಾಜಕೀಯ 
ದೃಶ್ಯಾವಳಿಗಳನ್ನು ನೋಡಿದಾಗ 


ಭಕ್ತರ ಕಂಡರೆ ಬೋಳಸ್ಪರಯ್ಮ 
ಸವಣರಕಂಡರೆ ಬೆತ್ತೆಲೆಯಪ್ಪಿ ರಯ್ಯ 
ಹಾರುವರಕಂಡರೆ ಹರಿನಾಮ ವೆಂಬಿರಯ್ಮ 
ಅನರನರ ಕಂಡಡೆ ಅನರವರಂಕೆ 

ಸೂಳೆಗೆ ಹುಟ್ಟಡವರ ಎನಗೆ ಕೋರದಿರೆಯ್ಕಾ 


ಎಂಬ ಬಸಿವಣ್ಣ ನವರ ವಚನ ನೆನಪಿಗೆ ಬರುತ್ತದೆ, 


ಹೂನಾವಣೆಯ ಹಗರಣ 


ಇದನ್ನೆಲ್ಲ ನೋಡಿದಾಗ ಎಲ್ಲ ಪಕ್ಷಗಳೂ ಒಳಿತು ಕೆಡುಕುಗಳ ಸಮ್ಮಿಶ್ರಣ 
ವೆಂದೇ ಹೇಳಬೇಕು. ತತ್ತ ನಿಷ್ಠೆಯಂತು ಎಲ್ಲಿಯೂ ಇಲ್ಲ. ಸಮಯ 
ಸಂದರ್ಭಾನುಸಾರವಾಗಿ ಈ ಒಳಿತು ಕೆಡುಕುಗಳನ್ನು ತುಲನಾತ್ಮಕವಾಗಿ 
ಪರೀಕ್ಷಿಸಬೇಕಾಗುತ್ತದೆ. ಪಕ್ಷಗಳು ಸೃಷ್ಟಿಸಿರುವ ಗೊಂದಲದಿಂದಾಗಿ, 
ಭಾರತೀಯ ಮತದಾರ ಕವಲುದಾರಿಯಲ್ಲಿದ್ದಾ ನೆ; ಹಲವು ದಾರಿಗಳು 
ಸೇರುವ ನಾಭಿಯಲ್ಲಿ ನಿಂತು ಬೆಬ್ಬೆರಗಾಗಿ ಜಿಬ್ಬಳಿಸುತ್ತಿ ದ್ದಾ ನೆ. ಗಾಂಧೀಜಿ 
ಯಂಥವರು, ಪಟೀಲ್‌, ರಾಜೇಂದ್ರಪ್ರಸಾದ್‌, ಜಯಪ್ರಕಾಶನಾರಾಯಣ 
ರಂಥವರು ಸಿಗುವುದಿಲ್ಲ. ಇದ್ದ ದ್ದ ರಲ್ಲಿ--ಒಂದು ಟನ್‌ ತೌಡಿನಲ್ಲಿ ಎರಡು 
ಗಟ್ಟಿಕಾಳು ಆರಿಸಿಕೊಳ್ಳುವಂತೆ--ಸರವಾಗಿಲ್ಲ ಎನ್ನ ಬಹುದಾದವರನ್ನು ಆರಿಸಿ 
ಕೊಳ್ಳಬೇಕಾಗಿದೆ. 


ಇಂಥ ಚುನಾವಣೆಗಳಿಗೆ ಭಾರತ ತೆರಬೇಕಾದ ಬೆಲೆ ಅತಿಯಾದರೂ, ದೂರ 
ನಿಂತು ನೋಡುವವರಿಗೆ ಅವು ತಮಾಷೆಯ, ವಿಡಂಬನೆಯ ಖೋಟಾ 
ನಾಟಕಗಳಂತೆ ತೋರುತ್ತವೆ. ಪಕ್ಷಗಳ ಮತ್ತು ನಾಯಕರ ಸ್ವಪ್ರಶಂಸೆ, 


ಸ ಪರಸ್ಪರ ಮೂದಲಿಕೆಗಳಲ್ಲಿ ಅತಿಶಯೋಕ್ತಿ ಉತ್ತ್ರೇಕ್ಷೆ ನೀಚತನ ವ್ಯಾಜನಿಂದೆ 


3 


ನಿಂದಾಸ್ತು, ತಿಗಳೊಂದಿಗೆ, ಅವರವರ ಗುಣಸ್ವಭಾವ ಸಂಸ್ಕೃತಿ ಮನೋಧರ್ಮ 
ನೀಚತನಗಳು ಅಭಿವ್ಯಕ್ತ ವಾಗುತ್ತವೆ. ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿರುವ 
ವ್ಯಾಗನ್‌ ಭರ್ತಿಯ ಸ್ತು ತಿನಿಂದೆಗಳ ಪೈಕಿ ಕೆಲವು ತುಣುಕುಗಳನ್ನು ಮಾತ್ರ 
ಇಲ್ಲಿ ಕೊಡಲಾಗಿದೆ. 


"ಸೀತಾರಾಮ ಕೇಸರಿ ಗಾಂಧೀಜಿಯ ಅಂತಿಮ ಸಂದೇಶವನ್ನು ದೃಢಹಠದಿಂದ 
ಕಾರ್ಯಗತಗೊಳಿಸುತ್ತಿ ದ್ದಾರೆ; ಕಾಂಗ್ರೆಸ್‌ ಪಕ್ಷವನ್ನು ಸವತೂಲವಾಗಿ 
ಉತ್ಪಾಟನೆಮಾಡುತ್ತಿದ್ದಾರೆ. ಜಯಲಲಿತರ ರೂಪವನ್ನು ನೋಡಿ ಕೆಲವು 
ಪಕ್ಷಗಳು ಸಖ್ಯಬೆಳೆಸುತ್ತಾರೆ, ನಿಜ ಕೇಸರಿಯಲ್ಲಿ ಯಾವ ರೂಪವಿದೆ. 
ಅವರೊಬ್ಬ ಕುರೂಪಿ. ಸ್ವಪ್ರತಿಸ್ಕೆಗಾಗ್ರಿ ಸಂಯುಕ್ಕರಂಗದ ಬೆಂಬಲ 
ವನ್ನು ಹಂತೆಗೆದುಕೊಂಡು ದೇಶದ ಮೇಲೆ ಚುನಾವಣೆಯ ಭಾರವನ್ನು 
ಹೇರಿದರು. 


"ವಿದೇಶಿಯ ಸಾಮಾನ್ಯ ಮಹಿಳೆಯೊಬ್ಬಳು ಇಲ್ಲಿಯ ಪುರುಷನೊಬ್ಬನ ಕ್ಸ 
ಹಿಡಿಯಲಾಗಿ ಈಗ ಭಾರತೀಯ ನಾಯಕಿಯಾಗಿದ್ದಾರೆ ; ಅಲ್ಲಿ ಸೊನ್ನೆ 
ಯಾಗಿರಬೇಕಾಗಿದ್ದ ವರು ಇಲ್ಲಿ ಪೂರ್ಣರಾಗಿದ್ದಾರೆ. ಇಲ್ಲಿಯ ಪವಾರ್‌, 
ಸಿಂಧ್ಯ, ಅರ್ಜುನ್‌ಸಿಂಗ್‌, ತಿವಾರಿ ಮೊದಲಾದವರೆಲ್ಲ ಸೊನ್ನೆಯಾಗಿ, 
ಕಾಂಗ್ರೆಸ್‌ಗೆ ನಾಯಕತ್ವದ ಕ್ಷಾಮವೊದಗಿದೆ. ಬೊಫಂಗ್ಸ್‌ ಕಳಂಕ ಮೆತ್ತು 
ಕೊಂಡಿರುವ, ಕೃತ್ರಾಚಿಯ ಸಖ್ಯವನ್ನು ಹೊಂದಿರುವ ಆ ಹೆಣ್ಣು 
ಕಾಂಗ್ರೆಸ್ಸಿನ ಏಕಮಾತ್ರ ನಾಯಕಿಯಾಗಿದ್ದಾರೆ. ಕಾಂಗ್ರೆಸ್ಸಿನ ಎಲ್ಲ 
ಪುರುಷರೂ ಅವರ ಕೃಪಾಕಟಾಕ್ಷಕ್ಕಾಗಿ ಹಂಬಲಿಸುವಂತಾಗಿದೆ. ವಿದೇಶೀಯ 


೧೧ 


ಮಹಿಳೆ ಭಾರತದ ಪ ಕ್ರಧಾನಿಯಾಗುವುದೆಂದರೇನು? ಅವರಿಗೆ ಬದಲಾಗಿ 
ಕೆಲವು ತಿಂಗಳ ಹಿಂದೆ ಇಂಡಿಯಾಕ್ಕೆ ಬಂದಿದ್ದ ಎಲಿಜಿಬೆತ್‌ ರಾಣಿಯನ್ನೆ 
ಇಲ್ಲರಿಸಿಕೊಳ್ಳಬಹುದಿತ್ತು.' 

“ಸೊನಿಯಾ ವಿದೇಶೀಯರಾದರೆ, ಅದ್ವಾನಿ ಗುಜ್ಜಾ ಅ ಲ್‌ರೂ ವಿದೇಶೀಯ 
ರಲ್ಲವೆ? ವಾಜಪೇಯಿ ೧೯೪೨ರಲ್ಲಿ ಕೈಟ್‌ ಇಂಡಿಯಾ ಚಳುವಳಿ ಕಾಲದಲ್ಲಿ 
ಅಂದಿನ ಸರ್ಕಾರಕ್ಕೆ ಕ್ಷಮಾಪಣಾಪತ ಕ ಬರೆದುಕೊಟ್ಟು ಸೆಕಿಮನೆವಾಸದಿಂದ 
ತನಿ ಸ) ಸಿಕೊಳ್ಳ ೈಲಿಲ್ಲವೆ ? ಅವರು ತತ ಎಸಿಷ್ಠೆಯುಳ ವರಾಗಿದ್ದೆರೆ ಕಲ್ಯಾಣಸಿಂಗರ 
ಹೊಣೆಗೇಡಿಯ ನೀಚತನವನ್ನುು ನಿಯಂತ್ರಿಸಲಿಲ್ಲವೇಕೆ? ಭಾಜನ ಅಧಿಕಾರಕ್ಕೆ 
ಬಂದರೆ ಅಲ ) ಸಂಖ್ಯಾತರ ಗತಿಯೇನು?” 


"ರಾಜೀವ್‌ ಗಾಂಧಿಯವರ ಪತ್ನಿ ವಿದೇಶೀಯಳೆಂದು ಕರೆಯುವುದೇ ಮೂರ್ಬ 
ತನ. ನಾಡಿಗೆ ಸ್ವಾತಂತ್ರ ನಿನನ್ನು ತಂದುಕೊಟ್ಟ, ಕಾಂಗ್ರೆಸ್ಸನ್ನು ಬೆಳೆಸಿದ 
ಮನೆತನದ ಸೊಸೆಯಾಗಿ ಆ ವಂಶದ ಹಾಗೂ ಕಾಂಗ್ರೆಸ್ಸಿನ ನ್ಯಾಯವಾದ 
ಉತ್ತರಾಧಿಕಾರಿ ಅವರಲ್ಲವೆ? ರಾಜ್ಯಾಂಗದ ಪ್ರಕಾರ ಅವರ ಪ್ರಧಾನಿಪಟ್ಟಕ್ಕೆ 
ಯಾವ ಅಡೆತಡೆಯೂ ಇಲ್ಲ. ಕರಾರುವಾಕ್ಸಿಗಾಗಿ ಅವರು ಬರೆದ ಭಾಷಣ 
ವನ್ನೊ (ದಿದರೆ ತಪ್ಪೇನು? ಅಷ್ಟ್ರರಿಂದಲೇ ತೃಣಮೂಲನಾಯಕಿಯಲ್ಲವೆನ್ನ್ನ 
ಬಹುದೆ? ಅವರೆಂದೋ ರಾಜಕೀಯ ಕ್ಷೇತ್ರವನ್ನು ಪ್ರವೇಶಿಸಬಹುದಿತ್ತು. 
ಪತಿವಿಯೋಗ ದುಃಖದಿಂದ ಯಾವ ಅಧಿಕಾರವೂ ಬೇಡವಾಗದೆ ಭಾರತೀಯ 
ಸ್ತ್ರೀ ಧರ್ಮಕ್ಕನುಗುಣವಾಗಿ ಆರೇಳು ವರ್ಷ ಮೌನವ್ರತ ಧಾರಣೆಮಾಡಿ, 
ತಪಸ್ವಿನಿಯಂತೆ ಬಾಳು ನಡಸಲಿಲ್ಲವೆ ?' 


"ಅಟಲ್‌ ಬಿಹಾರಿಯಂಥ ದೇಶಪ್ರೇಮಿ, ವಾಗ್ಮಿ, ಶುದ್ಧ ಹಸ್ತ, ಧರ್ಮವೀರ, 
ದಕ್ಷ, ವಿದ್ವಾಂಸ್ಕ ಪುರುಷಪುಂಗವ ಈ ದೇಶದಲ್ಲಿ ಮತ್ತೊ, ಬ್ಬನುಂಟಿ? ಪಕ್ಷ 
ಭೇದ, ಜಾತಿಭೇದ, ಪ್ರಾಂತಭೇದವಿಲ್ಲದೆ ಸಮಗ್ರ ಭಾರತೀಯರ ಹೃದಯ 
ಸಿಂಹಾಸನದಲ್ಲಿ ರಾರಾಜಿಸುತ್ತಿರುವ ನಾಯಕಬೇರೊಬ್ಬನುಂಟಿ ಣು 


"ಬಿರ ಸರ್ಕಾರಾನ್‌ ದೇಶದ ಪ್ರಗತಿ ಸಾಧ್ಯವಿಲ್ಲ; ಭದ್ರತೆ ಲಭಿಸದ್ಕು 
ಅನ್ಯರಾಷ್ಟ್ರಗಳಲ್ಲಿ ಭಾರತದ ಬಗ್ಗೆ ವಿಶ್ವಾಸಮೂಡದು. ಸಂಯುಕ್ತರಂಗದಿಂದ 
ಇಂಥ ಸರ್ಕಾರ ಸಾಧ್ಯವಿಲ್ಲ, ಆರ್ಥಿಕ ಪ್ರಗತಿ ಗಗನ ಕುಸುಮವಾಗು 
ತ್ರದಲ್ಲವೆ?' ತ 
"ವಿವಿಧೋದ್ದೇಶವುಳ್ಳ ಹದಿಮೂರು ಪಕ್ಷಗಳು ಸಾಮರಸ್ಯದಿಂದ ಸುಮಾರು 
ಎರಡು ವರ್ಷ ಯಶಸ್ವಿಯಾಗಿ ಅಧಿಕಾರ ನಡಸಲಿಲ್ಲವೆ? ಜಮ್ಮು ಕಾಶ್ಮೀರ 
ಪಂಜಾಬುಗಳಲ್ಲಿ ಚುನಾವಣೆ ನಡಸಲಿಲ್ಲವೆ? ಈಶಾನ್ಯ ಪ್ರಾಂತ್ಸಗಳಲ್ಲಿ ಶಾಂತಿ 
ps ಸೂಕ್ತಕ್ರಮ ಕೈಗೊಳ್ಳಲಿಲ್ಲವೆ? ನೆರೆಹೊರೆಯ ರಾಷ ೈಗಳೊಡನೆಯ 
ಖತ್ರಿ ಅಭಿವೈದ್ಧಿಯಾಗಲಿಲ್ಲವೆ? ಅದರ ಸತನಕ್ಕೆ ಕಾರಣ ಸಂಯುಕ್ತರಂಗದ 


ಚುನಾವಣೆಯ ಹಗರಣ 


ಸದಸ್ಯ ಪಕ್ಷಗಳಲ್ಲ ಕಾಂಗ್ರೆ ಸ್‌ ಎಂಬುದನ್ನು ಜನ ಅರಿಯಬೇಕಾಗಿದೆ. 
ವೈವಿಧ್ಯಬಾಹುಳ್ಯ ವುಳ್ಳ ಭರತಖಂಡಕ್ಕೆ ಇನ್ನು ಮುಂದೆ ಸಂಯುಕ್ತರಂಗ 
ಆಡಳಿತವೇ ಗತಿ ಅನ್ಯ ಹಾ! ಕಾಸಿ $ ; 


"ಸಂಯುಕ್ತರಂಗ ಏನಿದ್ದರೂ ಹೊರಗಿನಿಂದ ಬೆಂಬಲ ಪಡೆಯಬಾರದು. 
ಹೊಣೆಗಾರಿಕೆಯಿಲ್ಲದೆ ಅಧಿಕಾರದ ಎಲ್ಲ ಸೌಲಭ್ಯಗಳನ್ನ ನುಭವಿಸಬೇಕೆನ್ನುವ 
ಪಕ್ಷವನ್ನು ನಂಬಬಾರದು. 


"ಕರ್ನಾಟಕದ ನಾಯಕರೊಬ್ಬರು ಬೆಂಗಳೂರಿನ ಪತ್ರಿಕಾ ಪ್ರತಿನಿಧಿಗಳ 
ಪ್ರಶ್ನೆಗಳಿಗೆ ನಾಗರಿಕರಿಗೆ ಸಲ್ಲದ ಅಶ್ಲೀಲ ಉತ್ತರ ನೀಡುತ್ತಾರೆ. 
“ದೇವೇಗೌಡರು ಪಾರದರ್ಶಿಕೆಯ ವಿಚಾರ ಮಾತಾಡುತ್ತಾರೆ. ಪಾರದರ್ಶಿಕೆಗೆ 
ಸಾಕ್ಷಿಯಾಗಿ ಅವರು ಲುಂಗಿಯನ್ನು ಮೇಲೆತ್ತುತ್ತಾರೆ' (ಹಿಂದು; ೧೬-೨-೯೮ 
ಹಿ ರಿಘ್‌ಟಿಡ್‌ ಹಿಸ್‌ ಲುಂಗಿ ಟು ಬ ಬ್ರಾನ್‌ ನ ಫಕೆಂಟ್‌) ಪಾಪ ಆ ನಾಯಕರ 
ಕಣ್ಣು ಯಾವಾಗಲೂ ಗೌಡರ ಲುಂಗಿಮಸ್ಸೆ ನೋಡುತ್ತದೆಂದು ತೋರು 
ತ್ರದ. ಆಕಾಶದಲ್ಲಿ ಹಾರಾಡುವ ಗಿಡಗನ ಕಣ್ಣು ಯಾವಾಗಲೂ ನೆಲದ 

ಮೇಲೆ ಕೊಳೆತು ನಾರುವ ಕ್ರಿಮಿಕೀಟಗಳ ಕಡೆಗಿರುತ್ತದೆ. ಎತ್ತಿನ ಹಿಂದೆಯೇ 
ತಿರುಗುವ ಪಂಚತಂತ್ರದ ನರಿಯನ್ನೆ ಹೋಲುವ, ಸೊಂಟದ ಕೆಳಗಿನ ವಿಷಯ 
ಕುರಿತು ತೂ ಬಕುತ ಕೀಳುನಾಯಕರೆಂದರೆ ಅವರೊಬ್ಬರೇ. ಬಸು, ಅಟಲ್‌, 
ಅದ್ವಾನಿ, ಸುರ್ಹಿ (3*ಸಿಂಗ್‌, ಠಕ್ಕ ಕ್ಕಿ ಸೊನಿಯ್ಯಾ, ಕಾನ್ಪಿರಾಂ, 
side ಪಾಸ್ತಾನ್‌, RE Rp ಆಗಲಿ ಅವರ 
ಬಾಯಿಂದ ಕೆಟ್ಟ ಶಬ್ದಗಳು ಬಂದದ್ದಿ ಲ್ಲ. ಇಂಥ ಪ್ರಸಂಗಗಳಿಂದ ನಾಯಕರ 
ಮನೋಧರ್ಮವನ್ನು ಸುಲಭವಾಗಿ ಗುರುತಿಸಬಹುದಾಗಿದೆ. ತಂತಮ್ಮ 
ಮನೋಧರ್ಮ ವರ್ತನೆಗಳನ್ನು ಇತರರಲ್ಲಿ ಕಾಣಲು ಪ್ರಯತ್ನಿಸು 
ತ್ಲಾರೆ' 


ಈ ಚುನಾವಣೆಯ ಪರಿಣಾಮವಾಗಿ ಮೇಲಾಣಿಸಿರುವ ನಾಟಕೀಯ 
ಪ್ರಸಂಗಗಳಲ್ಲದೆ ಇನ್ನೂ ಹಲವು ಅಂಶಗಳು ಹೊರಬೀಳುತ್ತವೆ. ಅಯೋಧ್ಯೆ 
ಉರಿಯುತ್ತಿ, ದ್ದಾ ಗ ಸಂಗೀತ ಕೇಳುತ್ತ ಮಲಗಿದ್ದ ಕಿಟ ಕಾರಣಕ್ಕಾಗಿ, 
ಮುಖ್ಯವಾಗಿ "ವೈಯಕ್ತಿ ಕ ದ್ವೆ (ಷದಿಂದಾಗಿ, ಐದುನರ್ಷದ ಆಳಿ ಕೆಯಿಂದ 
ಕಾಂಗ್ರೆಸ್ಸಿನ ಕೀರ್ತಿಯನ್ನು ೪ಸಿದ ಪಿ. ವಿ. ನರಸಿಂಹರಾಯರನ್ನ್ನಿ ನವಂ ಎಲ್ಲ 
ಕಾರ್ಯಗಳಿಗೆ ಸಹಿಹಾಕಿದ ಕೇಸರಿಯಂಥನರು ನಿರ್ಲಜ್ಜೆ ಯಿಂದ ಕೃತಘ್ನತೆ 
ಯಿಂದ ಮೂಲೆಗುಂಪಾಗಿಸಿದ್ದು ಘೋರ ಸ ಸ್ನ ದಂತಿದೆ, ರಾಜಕಾರಣಿಗಳ 
ಪ್ರಣಾಳಿಕೆಗಳಾಗಲಿ, ಭಾಷಣಗಳಾಗಲಿ ಬರಿಯ ಬುರುಡೆಯೆಂಬುದು ಜನರಿಗೆ 
ಗೊತ್ತಾಗಿದೆ. ಶೋಷಕರ, ದರೋಡೆಕೋರರು, ಕೊಲೆಗಾರರು, ಸರ್ಕಾರಿ 
ನೆಲ ಒತ್ತರಿಸಿಕೊಂಡಿರುವನರು ಧರ್ಮರಾಯನ ಮರಿನುಕ್ಕಳಂತೆ ಬೂರಿ 


೧4 


೧೪ 


ಪುಸ್ತಕ ಪ್ರಪಂಚ--ವತಾರ್ಚಿ, ೧೯೯೮ 


ಬಿಡುತಾ,ರೆಂಬ ಸಂಗತಿ ಸಾಮಾನೃರಿಗೂ ಮನದಟ್ಟಾಗಿದೆ. ಏನೋ 
ಹೇಳಿ, ಹೇಳಿದ್ದು ನಡೆಯದಿದ್ದಾ ಗೈ ಏನಾದರೊಂದು ಕತೆಕಟ್ಟಿ ನಂಬಿಸುವ 
ಜ್ಯೋತಿಷ್ಯರಿಗೆ ಮತ್ತು ಸಾ ೃಮಿಗಳಿಗೆ ಇದೊಂದು ಪೊಗದಸ್ತಾದ ಪೊಂಪುಳಿ 
ಹಬ್ಬ. ಮಾಮ, ಮಾಫಿಯಾಗುಂಪಿಗೆ ಸೇರಿದ ಉಗ್ರರಿಗಂತು ಈ ಸಮಯ 
ಸಂತೋಷಮಯು. ಅತೃಪ್ತಿ ಯಿಂದೆ, ಮಾತ್ಸರ್ಯದಿಂದೆ, ವ್ಯಕ್ತಿ ದ್ವೇಷದಿಂದ, 
ಹತಾಕೆಯಿಂದ ಮೂಲಪಕ್ಷದಿಂದ ಸಿಡಿದ ಸಿವುರುಗುಂಪುಗಳ, ಗುಳ್ಳೆ ನರಿಗಳ, 
ಕೂಗುಮಾರಿಗಳ, ಬಕಧ್ಯಾನಿಗಳ, ಶಕುನಿಗಳ ಅರಚುಕಿರುಚುಗಳನ್ನು ನೋಡಿ 
ನಗಬಹುದು. ಈ ಸಂದರ್ಭದಲ್ಲಿ ಎಲ್ಲ ನಾಯಕರೆ ಗುಟ್ಟುಗಳು ರಟಾ ಗುತ್ತ ತೆ 
ಯಾವ ಯಾವೆ ಪತ್ರಿಕೆ ಯಾರ ಯಾರ ಕಡೆಗಿವೆ, ಯಾರು ಯಾರಿಂದ ಅವು 
ಉಪಕಾರ ಪಡೆದಿವೆ, ಅವು ಯಾರ ಮೇಲೆ ಸುಳ್ಳು ಬರೆಯುತ್ತವೆ, ಚಾರಿತ್ರ್ಯ 
ವಿನಾಶಕರ ಧಾಳಿ ನಡಸುತ್ತವೆ ಎಂಬುದು ಹಳ್ಳಿಗರಿಗೂ ಅರ್ಥವಾಗುತ್ತವೆ. 
ಅಮೃತಸರ ಸುವರ್ಣಮಂದಿರದ ಮೇಲಣ ಧಾಳಿ ಇಂದಿರಾ ಮರಣೋತ್ತರ 
ಸಿಖ್‌ ಮಾರಣಹೋಮ, ಬಾಬಿ) ಮಸೀದಿ ವಿನಾಶದ ಬಗ್ಗೆ ನಾಯಕ 
ನಾಯಿಕೆಯರು ಮೊಸಳೆ ಕಣ್ಣಿ €ರು ಸುರಿಸಿದಕಿ ಯಾರಾದರೂ ನಂಬು 
ತಾರೆಯೆ? ಧ್ರುವೀಕರಣ ಮತ್ತು ಪಕ್ಷಾಂತರಕ್ಕೆ ಜಾತಿವಾಸನೆಯ ಕಾರಣ 
ವಿರಬಹುದೆಂಬ ಮಾತೂ ಇದೆ. 


ಏನೇ ಇರಲಿ, ಚುನಾವಣೆಯ ಫಲಶು ತಿ, ಅನಿಶ್ಚಿತ ಅತಂತ್ರಸ್ಥಿ ತ! 


ಭಾರತೀಯ ಜನತಾಪಕ್ಷ ದೊಡ್ಡ ಪಕ್ಷವಾಗಿ ಚಿವಿಮ್ಮಿದರೂ, ಸಂಯುಕ್ತ 
ರಂಗದಲ್ಲಿ ಸಾಮರಸ್ಯವಿದ್ದರೂ ಸೊನಿಯಾಗಾಂಧಿ ಕಾಂಗ್ರೆಸ್ಸಿನ ನಾಯಕಿ 
ಯಾಗಿ ಹೊನ್ನಿದರೂ, ಸರ್ಕಾರ ರಚನೆಗೆ ಕಸರತ್ತು ಅನಿವಾರ್ಯ. ಅತಂತ್ರ 
ಪರಿಸ್ಥಿತಿಯೊದಗಿದಾಗ ಏನುಮಾಡಬೇಕೆಂಬುದನ್ನು ರಾಜ್ಯಾಂಗದ ತಿದ್ದು 
ಪಡಿಯೋ, ಸರ್ವಪಕ್ಷಗಳ ರಾಷ್ಟ್ರೀಯ ಸಮಿತಿಯೋ, ಸಮಸ್ಯ ಪರಿಹಾರಾತ್ಮಕ 
ಮತದಾನವೊ (ರೆಫರೆಂಡಮು) ನಿರ್ಣಯಿಸಬೇಕಾಗಿದೆ. ದೇಶಪ್ರೇಮ, ವಿವೇಶ, 
ವೀತರಾಗಭಯಕೋಧ ಪ ಶ್ರವೃತ್ತಿಯ, ಪರಿಪಕ್ತಾನುಭವದ ನಾಯಕತ್ವ ಈ 
ಜೀಶದಲ್ಲಿದೆಯೆನ್ನುವ ಹೆಮ್ಮೆಯನ್ನು ಚುನಾಯಿತ ಸದಸ್ಯರು ಲೋಕಕೆ 
ತೋರಿಸಬೇಕಾಗಿದೆ ! ಸ 


ದೇಜಗೌ 


ಹುತಾತ್ಮ ನೇತಾಜಿ ಚಿರಾಯುವಾಗಲಿ 


ಪ್ರಲಯಕಾಲದ ಪ್ರಭಂಜನನಂತೆ ಬಾಡಬನಂತೆ ಬೀಸಿ ಸಿಡಿದು ಬ್ರಿಟಿಷ್‌ 
ಸಾಮ್ರಾಜ್ಯ ಕ್ಶೆ ಆಸನಕಂಪನವನತ್ನಿಂಟುಮಾಡಿದ ನೇತಾಜಿ ಸುಭಾಷ್‌ಚಂದ್ರ 
ಜೋಸ್‌ ಬರುಕಿದ್ದ ರೆ ಈಗ Jp: ವರ್ಷವಾಗುತ್ತಿತ್ತು. ಗಾಂಧೀಜಿಯ 
ನಂತರ ದೇಶಕ್ಕೆ ಸ್ವಾ ತಂತ್ರವನ್ನು ತಂದುಕೊಟ್ಟಿ 'ಹುತಾತ್ಮರಲ್ಲಿ ಅವರು 
ಅಗ ಗಣ್ಯರು. ಸರಿ ವಟನ ೈಕ್ಷದ ಕೆಳಗೆ ಸಣ್ಣ ಪುಟ್ಟ ೈ ಗಿಡಮರಗಳು 
ಬೆಳೆಯುವುದಿಲ್ಲ; ಅಂತೆಯೇ ಆ ಮೆಹಾತ್ಮರವಿಯ ಬೆಳಕಿನಲ್ಲಿ ಚಂದ ನಂಥ 
ಗ್ರಹವೂ ಕಾಣಿಸುವುದಿಲ್ಲ. ಆದ್ದರಿಂದಲೇ ಸೂರ್ಯ ಪೂರ್ವಗೋಲದಲ್ಲಿದ್ದಾಗ 
ಚಂದ್ರ ಪಶ್ಚಿಮ ಗೋಲದಲ್ಲಿರುತ್ತಾನೆ. 
ಸ್ವಾತಂತ್ರ್ಯ ಸಂಪಾದನೆಯಲ್ಲಿ ಗಾಂಧೀಜಿಯ ಅಹಿಂಸಾಮಾರ್ಗದಷ್ಟು ಸಮ 
ಪ್ರಮಾಣದಲ್ಲಿಲ್ಲದಿದ್ದ ರೂ, ಸಾಕಷ್ಟು ಪ್ರಮಾಣದಲ್ಲಿ ಸುಭಾಷ" ಚಂದ್ರ 
ಬೋಸರ ಕ್ರಾಂತಿ ಮಾರ್ಗವೂ ನೆರವಾಯಿತೆಂಬುದರಲ್ಲಿ ಸಂದೇಹವಿಲ್ಲ. ಗಾಂಧಿ 
` ಜೋಸರು ಸಮರಾಂಗಣದಲ್ಲಿ ಧುಮುಕುವುದಕ್ಕೆ ಮುಂಚೆಯೇ ಸ್ವಾತಂತ್ರ್ಯ 
ಸಮರಸಿದ್ಧತೆ ನಡೆದಿತ್ತೆಂದೇ ಹೇಳಬಹುದು. ಅದು ಆರಂಭವಾದಸ್ತೆ € 
೧೮೫೭ ರಲ್ಲಿ. ಅಲ್ಲಿಂದೀಚೆಗೆ ಚಾಪೇಕರ್‌ ಸೋದರರು, ಸತೀಶ್‌ ಬೋಸ್‌ 
ವೀರೇಂದ್ರನಾಥ ಚಟ್ಟೋಪಾಧ್ಯಾಯ, ಮದನಲಾಲ್‌ಡಿಂಗ್ರಾ, ಪಿಂಗಳೆ, 
ಖುದಿರಾವ್‌ ಬೋಸ್‌, ಜತೀಂದ್ರದಾಸ್‌, ಮೊದಲಾದ ಕ್ರಾಂತಿವೀರರು 
ಫ್ರಾನ್ಸ್‌ ಮತ್ತು ರಷ್ಯನ್‌" ಕ್ರಾಂತಿಕಾರರೊಡನೆ ಸಂಬಂಧವಿಟ್ಟುಕೊಂಡು, 
ಬಾಂಬ್‌ ತಯಾರಿಸುತ್ತಾ ರೆ, ಬ್ರಿಟಿಷ್‌ ಜಿಲ್ಲಾಧಿಕಾರಿಗಳನ್ನು ಪ ್ರಜೆಗಳನ್ನು 
ಕೊಲ್ಲುತ್ತಾರೆ, ತಾವೂ ನೇಣುಗಂಬವನ್ನೇರುತ್ತಾರೆ. ರಾಸ್‌ಬಿಹಾರಿ 
ಜೋಸ್‌ ಷೈ ಸ್‌ರಾಯ್‌ ಹಾರ್ಡಿಂಗ್‌ನ ಮೇಲೆ ಬಾಂಬೆಸೆಯುತ್ತಾನೆ. 
ಮದನಲಾಲ್‌ ಢಿಂಗ್ರ ಎನ್ನುವವನು ಇಂಗ್ಲೆಂಡಿನಲ್ಲಿ ಕರ್ಜನ್‌ ವೈಲಿಯನ್ನು 
ಕೊಲೆಮಾಡುತ್ತಾನೆ. ೧೭-೮-೧೯೦೦ ರಲ್ಲಿ ನೇಣುಗಂಬವನ್ನೆ (ರುವಾಗ 
ಅವನೇನು ಹೇಳಿದ? "ನನ್ನ ದೇಶಕ್ಕಾಗಿ ನನ್ನ ಜೀವನವನ್ನು ಬಲಿ 
ಗೊಡುವ ಭಾಗ್ಯದಿಂದಾಗಿ ನನಗೆ ಹೆಮ್ಮೆಯಾಗುತ್ತಿದೆ.' ಪಾಂಡಿಚಿರಿಗೆ 
ಹೋಗುವ ಮುನ್ನ ಅರವಿಂದೊ ಸಹ ಕ್ರಾಂತಿಕಾರರೇ! ವಿ. ಡಿ. ಸಾವರ್ಕರ್‌ 
ಪಟ್ಟಶ ಶ್ರಮ, ಮಾಡಿದ ತ್ಯಾಗ ಅನನ್ಯವಾದದ್ದು. ತರುಣ ಕ್ರಾಂತಿವೀರ 
ಭಗರ್ತಸಿಂಗ್ಗನ ಕತೆಹೃ ದಯ ವಿದಾ ))ಿವಕವಾದದ್ದು. ಸಾವಿರಾರು ಯುವಕರು 
ಗದ್ದ ೦್‌ ಚಳುವಳಿಗಾರರು ವಿದೇಶೀಯ ನೆಲೆಗಳಿಂದ ಇಂಡಿಯಾದ ರಾಜಕೀಯ 
ಕ್ರಾ "ತಿಯನ್ನು ಪೋಸಿಸುತ್ತಾರೆ. ಅವರಲ್ಲಿ ಅನೇಕರು ದೇವರಿಗಿಂತ ಮಿಗಿ 
ಈ ದೇಶಸಾತೆಯನ್ನು ಆರಾಧಿಸುತ್ತಾರೆ ಇಂಥವರಿಂದ ಬ್ರಿಟಿಷ್‌ 


ಸರ್ಕಾರಕ್ಕೆ ನಿದ್ದೆ ಹತ್ತು ತಿ,ರಲಿಲ್ಲ. 


ಪುಸ್ತಕ ಪ್ರಪಂಚ--ವರಾರ್ಚಿ, ೧೯ 


ಈ ಹುತಾತ್ಮರ ಸರಣಿಯಲ್ಲಿ ರಾರಾಜಿಸಿದ ಸುಭಾಸ್‌ ಚಂದ್ರ ಜೋಸ್‌ರ ಸೈನ್ಯ 
ಬರ್ಮಾ ಕಡೆಯಿಂದ ಇಂಡಿಯಾದ ಮೇಲೆ ಧಾಳಿ ನಡಸಲಾಗಿ, ಅವರ ಪ್ರೇರಣೆ 


ಅ 


ಯಿಂದ ಇಂಡಿಯಾದ ನೌಕಾಬಲದಲ್ಲಿ ಮುಷ್ಕರ ನಡೆಯಲಾಗಿ ಬ್ರಿಟಷ್‌ 
ಸರ್ಕಾರದ ಜಂಘಾಬಲ ಉಡುಗಿಹೋಗುತ್ತದೆ ; ನಿರೀಕ್ಷೆಗಿಂತ ಮೊದಲೇ 
ಇಂಗಿ ಸರು ಗಂಟುಮೂಟಿ ಕಟ್ಟುತ್ತಾರೆ. ಸುಭಾಷರರಿದಿದ್ದಲ್ಲಿ ಸ್ವಾತಂತ್ರ್ಯ 
ಸಂಪಾದನೆ ತುಂಬ ತಡವಾಗುತ್ತಿತ್ತು. ಅವರು ಗಾಂಧಿಗರಡಿಯಲ್ಲಿ 
ತಯಾರಾಗುತ್ತಿದ್ದಾ ಗಲೇ ಕ್ರಾಂತಿ ವಿಧಾನದಿಂದಲ್ಲದೆ ಸ್ವಾತಂತ್ರ್ಯ ಜೀಗ 
ಕೈ ಗೂಡಲಾರದೆಂದು ಸಜ್ಜಾಗುತ್ತಿದ್ದರು. 


ಗಾಂಧಿ ಬಿಟ್ಟರೆ ಸುಭಾಷರೆ ಆಗಿನ ಅತ್ಯಂತ ಜನಪ್ರಿಯ ವ್ಯಕ್ತಿ. ಆಗ ಆಂಗ್ಲ 
ಸರ್ಕಾರದ ಒಂದು ಕಣ್ಣು ಕಾಂಗ್ರೆಸ್ಸಿಗರ ಮೇಲಿದ್ದರೆ, ಮತ್ತೊಂದು ಕಣ್ಣು 
ಬೋಸರನ್ನು ಬೇಟಿಯಾಡುತ್ತಿ, ತ್ತು. ಮಹತ್ವಾಕಾಂಕ್ಷಿ ಜವಾಹರಲಾಲ್‌ 
ನೆಹೂ, ಪುರುಷಸಿಂಹ ಸುಭಾಷರಲ್ಲಿ ಪ್ರತಿಸ್ಪರ್ಧಿಯನ್ನ್ನೂ ಕಂಡಿರಬೇಕೆಂದು 
ತೋರುತ್ತದೆ. ಬೋಸರ ಭಾರತನಿಸ್ಟ್ರಮಣವೇ ಒಂದು ವೀರಗಾಥೆ. ಆಂಗ್ಲೆ 


ಸರ್ಕಾರ ಜಗತ್ತಿ ನಾದ್ಯಂಶ ತನ್ನ ಗೂಢಚರ್ಯೈಯ ಬಲೆಯನ್ನು ಬೀಸಿದಾಗಲೂ 
ಬೋಸರನ್ನು ಪತ್ತೆ ಹಚ್ಚ ಲಾಗಲಿಲ್ಲ. ಆಗ್ಯ ೧೯೪೫ರಲ್ಲಿ ಜವಾಹರಲಾಲ್‌ 
ನೆಹರೂ ಬ್ರಿಟಷ್‌ ಪ್ರಧಾನಿ ಕ್ಲೆಮೆಂಟ್‌ ಆಟ್ಲಿಗೆ ಬರೆದ ಪತ್ರ ನೆಹರೂ ಅವರ 
ಮನೋಧರ್ಮಕ್ಕೆ ದರ್ಪಣವಾಗಿದೆ : 


"ಪ್ರಿಯ ಆಟ್ಟಿಯವರೆ, 

ನೀವು ಹುಡುಕುತ್ತಿರುವ ಅಸರಾಧಿ ಸುಭಾಸ್‌ ಚಂದ್ರ ಜೋಸರಿಗೆ 

ರಷ್ಯವನ್ನು ಪ $ವೇಶಿಸಲು ಸ್ಟಾಲಿನ್‌ ಅನುಮತಿ ನೀಡಿದ್ದಾರೆ ಎಂದು 
ು 

ನನಗೆ ವಿಶ್ವಸನೀಯ ಮೂಲಗಳಿಂದ ತಿಳಿದುಬಂದಿದೆ. ಇದು ರಷ್ಯಾದ 

ವಿಶ್ವಾಸದ್ರೋಹ. ಇಲ್ಲಿಯವರೆಗೆ ರಷ್ಯಾ, ಇಂಗ್ಲೆಂಡ್‌ ಮತ್ತು ಅಮೆರಿಕ 

ಗಳ ನಡುವೆ ಮೈತ್ರಿ ಇತ್ತು. ರಷ್ಯಾ ಇದೀಗ ಹೀಗೆ ಮಾಡಬಾರದಿತ್ತು. 

ನೀವು ಉಚಿತಕ್ರಮ ಕೈಕೊಳ್ಳು ವಿರಿ ಎಂದು ಆಶಿಸುತ್ತೇನೆ. 


ನಿಮ್ಮ ಶುಭೇಚ್ಛು, 
ಜವಾಹರಲಾಲ್‌ ನೆಹೂ)'(3) 


ನೆಹರೂ ಅವರ ಅಧಿಕಾರಲಾಲಸೆ ಸಮಸ್ಪರ್ಧಿಗಳನ್ನು ಸಹಿಸುತ್ತಿರಲಿಲ್ಲ 
ವೆಂಬುದಕ್ಕೆ ವಲ್ಲಭಭಾಯಿ ಪಟೀಲರೂ ನಿದರ್ಶನವಾಗಿ ದ್ದಾ ಕಿ. ಈಗ 


1 4್ಳನ್ನಡ ಕ 
ಡಡ ಕಣ್ಮಣಿ, ಸಂ. ಗೋವಿಂದೆಹಳ್ಳಿ ದೇವೇಗೌಡ, ೧೩4-೯, ಫೆಬ್ರವರಿ ೧೯೯೮. 


ಮಹಾತ್ಮ ನೇತಾಜಿ ಚಿರಾಯೋವಾಗಲಿ 


ಹನುಮಂತಯ್ಯನವರಿಲ್ಲ ; ನಿಜಲಿಂಗಪ್ಪ ನವರನ್ನು ಕೇಳಿ ನೆಹರೂ ಎಂಥವ 
ಕೆಂಬುದು ಗೊತ್ತಾಗುತ್ತದೆ. 


ನೆಹರೂ ಮಹಾನ್‌ವ್ಯಕ್ತಿ, » ಮೆಹಾತ್ಯಾಗಿ, ನಿಜ ಆದರೆ ಸುಭಾಷ್‌ ಚಂದ್ರ 
ಬೋಸರ ತ್ಯಾಗ, ಇಸ್‌ ಥೆ ರೈಗಳ ಮುಂದೆ ನೆಹರೂ ಅವರದೇನೂ ಇಲ್ಲ. 
ಮನಸ್ಸಿನಲ್ಲಿ ಗಾಂಧಿತತ್ತ ಯ ಬೇಡವಾಗಿದ್ದರೂ, ಭವಿಷ್ಯದ ದೃಷ್ಟಿಯಿಂದ 
ರಾಜಕೀಯ ಚತುರ ನೆಹರೂ ಅವರಿಗಂಟಿಕೊಳ್ಳುತ್ತಾರೆ. ನಡೆನುಡಿ 
ಒಂದಾಗಿದ್ದ ಬೋಸ್‌ ಗಾಂಧಿತತ್ತ ಎನನ್ನೊಪ್ಪದೆ, ಅವರಿಂದ ದೂರ ಸಿಡಿದು 
ಸ ತಂತ್ರ ಮನೋಧರ್ಮವನ್ನು ಮೆರೆಯುತ್ತಾರೆ. ಸಾ ತಂತ್ಲಾ } ಸಿವತಾರದ 
ಸಮಯದಲ್ಲಿ ಇಂಡಿಯಾದ ಹೊರಗೊಳಗೆ ರಾಜನೀತಿಯನ್ನು ಆಡಳಿತ ನೀತಿ 
ಯನ್ನು ಕುದುರಿಸಲು ನೆಹರೂ ಅವರಂಥ ಮುತ್ಸದ್ದಿ ಯ ಬುದ್ಧಿ ಚಾತುರ್ಯ 
ಹಾಗೂ ವೃಕ್ತಿಮಹಿಮೆ ಅನಿವಾರ್ಯವಾಗಿತ್ತು. ಸರದಾರ್‌” ವಲ್ಲಭಭಾಯಿ 
ಪಟೀಲ್‌ರಂಥ ಉಕ್ಕಿನ ಮನುಷ್ಯ ಇರದಿದ್ದರೆ ದೇಶದ ಸ್ಥಿತಿಗತಿ ಏನಾಗು 
ತಿತ್ಲೊ, ಕಲ್ಪನೆಗೂ ನಿಲುಕದ ಸಂಗತಿ. ಆದರೆ ಆ ಮನೆಶನದವರು ದೇಶಕ್ಕೆ 
: ಕೊಟ್ಟದ್ದ ಕಿಂತ ತೆಗೆದುಕೊಂಡದ್ದೆ ಹೆಚ್ಚು, ಮಾಡಿದ ತ್ಯಾಗಕ್ಕಿಂತ 
ಅನುಭವಿಸಿದ ಭೋಗವೇ ಅಧಿಕ. ಗಾಂಧಿ ಸುಭಾಷ್‌ ಪಟೇಲ" ಗಡಿನಾಡಿನ 
ಗಾಂಧಿಯರ ತ್ಯಾಗಕ್ಸಿಂತ ನೆಹರೂ ಮನೆತನದವರ ತ್ಯಾಗ ದೊಡ್ಡದಲ್ಲ; 
ನೆಹರೂ ವಂಶಜರು ಗಾಂಧಿ ಹೆಸರಿನಲ್ಲಿ ಗಾಂಧಿವಂಶಜರೆಂಬ ಭ್ರಮೆಹುಟ್ಟಿಸಿ, 
ಅಧಿಕಾರ ರುಚಿಯನ್ನ ನುಭವಿಸಿದಂತೆ ಉಳಿದೆ ತ್ಯಾಗಿಗಳ ಮಕ್ಕಳು 
ಅನುಭವಿಸಿಲ್ಲವೆಂಬುದು ಸರ್ವವೇದ್ಯ. ಅದೂ ಇರಲಿ, ಅಜಾದ್‌ ಹಿಂದ್‌ 
ಫೌಜಿನ ಸೇನಾನಾಯಕರನ್ನು ಸ್ವತಂತ್ರ ಭಾರತದ ಸೈನ್ಯಕ್ಸೆ ಸೇರಿಸಿ 
ಕೊಳ್ಳುವ, ಭಾರತದ ಮೂಲೆ ಮೂಲೆಗಳಲ್ಲಿ ಹುತಾತ್ಮ ಜೋಸರ ಸಾಹಸ 

ಗಾಥೆಯನ್ನು ಪ್ರಚುರ ಪಡಿಸುವ ಅಥವಾ ಅವರ ಸ್ಮಾರಕಗಳನ್ನು ನಿರ್ಮಿಸುವ 
ಔದಾರ್ಯ ನೆಹರೂ ಅವರಿಗಾಗಲಿ, ಅವರೆ ವಂಶಜರಿಗಾಗಲಿ ಇರಲಿಲ್ಲ. ಇದರ 
ಅರ್ಥವೇನು? ಯಾರಿಗೆಷ್ಟು ಗೌರವಸಲ್ಲಬೇಕೋ ಅಷ್ಟೇ ಸಲ್ಲಬೇಕೆಂಬುದು 
ಈ ಎಲ್ಲ ಮಾತುಗಳ ತಿರುಳು. 


ಸ್ಸೈಕ್ಯಧ್ಯೈರ್ಯ ಪ್ರಶಾಸ ಸಾಹಸ ಸತ್ಯ ಅತ್ಯುನ್ನ ತಿಗಳ ದೃಷ್ಠಿ ಸ್ಟ್ರಿಯಿಂದ 
ಸುಭಾಸ್‌ ಚಂದ್ರ ಬೋಸ್‌ ಪುರಾಣ ಪುರುಷರ ವಿತ, ರಕೆ ರತಕ್ಕ ಸೆ AN 

ವಾಷಿಂಗ್‌ ಟನ”, ಲಿಂಕನ”, ಬಿಸ್ಮಾರ್ಕ್‌, ಹೊಚಿಮಿನ್‌, ತಾ, ಧನ್‌ 
ಮೊದಲಾದ ಮಹಾವುರುಷರಿಗೆ ಸಮನಾದವರು. ಅಮೆರಿಕೆಯೊ ರಷ್ಯಾವೊ 
ವಿಯಟ್‌ ನಾಮ್‌ ಓ, ಚೀನಾವೋ, ಜರ್ಮನಿಯೊ ಅಲ್ಲೆಲ್ಲಾ ದರೂ ಬೋಸರು 
ಹುಟ್ಟಿ ದ್ದೆ ರಿ ಅವರಿಗೆ ದೊರಕುತ್ತಿದ್ದ ಮರಣೋತ್ತರ ಗೌರವ ಕಲ್ಪನೆಗೆಟಕು 
ನಂತದಲ್ಲಿ, 5 ನತದೈ ಸ್ಟ ದೇಶದಲ್ಲಿ ಅನರ್ಹಕೆಗೆ ಪಟ್ಟಿ ಅರ್ಹತೆಗೆ" ಚಟ್ಟ ವೇ 
ನಿಯಮವಾಗಿದೆ. ಅವರ 'ಕತಮಾನೋತ್ಸ ವ ಸಮಯದಲ್ಲೂ ದರೂ ಉಪಕೃ ತ 


3 


೧೩ 


೧೮ 


ಪುಸ್ತಕ ಪ್ರಪಂಚ--ವತಾರ್ಚಿ, ೧೯೯೮ 


ರಾದ ಜನ, ಕೃತಜ್ಞ ತೆಯುಳ A ದೇಶ ಅವರ ಗರಿಮೆಮುಹಿಮೆಗಳಿಗೆ ತಗುವಂತೆ 
ದೇಶದಿಲ್ಲೆಡೆ ಅವರ ಕೀರ್ತಿಯನ್ನು ಹಾಡಿ ಹರಡಜೇಕಾದ್ದು, ಅವರ ಸಂದೇಶ 
ವನ್ನು ಬಿತ್ತರಿಸಬೇಕಾದ್ದು, ಮುಂದಿನ ಪೀಳಿಗೆಗಳಿಗೆ ಸ್ಫೂರ್ತಿಯಾಗುವಂತೆ 
ಸ್ಮಾರಕಗಳನ್ನು ರಚಿಸಬೇಕಾದ್ದು ಧರ್ಮ. "ನೆನೆಯದಿರಣ್ಣ ಭಾರತದೊಳ್‌ 
ಸೆಆರಾರುಮನೊಂದೆ ಚಿಕ್ಕದಿಂ ನೆನೆವೊಡೆ ಬೋಸರ ನೆನೆಯ, ಬೋಸ 
ಕೊಳಾದೊಣೆ' ಎಂದು ಭಾರತೀಯರೆಲ್ಲ ಒಕ್ಕೊರಲಿನಿಂದ ಹಾಡೋಣ, 
ಕುಣಿಯೋಣ, ನಲಿಯೋಣ ! 


ದೇಜಗೌ 


ಮತಾಂಧತೆ ಹೆರವರಿಗೆ ಮಾತ್ರವಲ್ಲ, ಹೆತ್ತವರಿಗೂ ಕೇಡು 


ಮತನ ಹೆಸರಿನಲ್ಲಿ, ದೇವರ ನೆನದಲ್ಲಿ, ಧರ್ಮ್ಗಯುದ ದ ವ್ಯಾಜದಲ್ಲಿಸಂಭವಿ 
ಸಿರುವಷ್ಟು ಸಾವುನೋವುಗಳು ಮತೀಯೇತರ ಯುದ ಗಳಲ್ಲಿ ಸಂಭವಿಸಿಲ್ಲ 
ವೆಂದೇ ಹೇಳಬೇಕು. ಮತೀಯ ಮೂಲಭೂತವಾದಿಗಳಂದಾಗಿ ಜಗತ್ತಿನ 
ಅನೇಕ ರಾಷ್ಟ್ರಗಳಲ್ಲಿ ಸುಖವಿಲ್ಲ, ಶಾಂತಿಯಿಲ್ಲ. ಅವರೆಲ್ಲರೂ ಭಯೋ- 
ತ್ಪಾದಕರು, ತಮ್ಮ ಮತದ ಸಂಪ ಸದಾಯಕೃನುಗುಣವಾಗಿ ಸ ಸರ್ಕಾರ ಆಡಳಿತ 
ನಡಸುತ್ತಿ, ಲ್ಸ ಜ್‌ ಸಾಮಾಜಿಕ ಜೀವನ ನಡಸುತಿ,ಲ್ಕ, ಆಧುನಿಕ ಪಾಶ್ಚಾತ್ಯ 


ನ ಣ್‌ 


ರೀತಿಯ ಜೀವನ ಹೇಯವಾದದ್ದು ಎಂದವರು ಸರ್ಕಾರಿ ನೌಕರರ, 
ಸಂಪ ದಾಯವನಿರೋಧಿಗಳ ಮತ್ತು "ಅವರ ಮಕ್ಕಳ ತಲೆಗಳನ್ನು ಚೆಂಡಾಡು 
ತಾ, ಕೆ; ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವೆಸಗಿ, ಸಾಕಾದನಂತರ 
ಕೊಲ್ಲುತ್ತಾ, ರೆ. ವರ್ತಕರು, ಪ್ರಾಧ್ಯಾಪಕರು, ಪತ್ರಕರ್ತರು, ವಿದ್ಯಾರ್ಥಿಗಳು, 
ಎಲ್ಲ ಕಸಬುದಾರರು ಅವರ ಕತ್ತಿ ಬಂದೂಕಗಳಿಗೆ ಬರಯ ಕೆ.ಆ 
ಗೊರಿಲ್ಲಾ ಗಳ ಮೇಲೆ ಸರ್ಕಾರವೂ ಧಾಳಿನಡೆಸಿ ಸಿಕ್ಕಷ್ಟು ಭಯೋತ್ಪಾ ದಕ 
ರನ್ನು ಕೊಲ್ಲುವುದಲ್ಲದೆ, ತನ ಶಿ ವರನ್ನೂ ಆಹುತಿ ತೆಗೆದುಕೊಳ್ಳು ತ್ತದೆ. ಬೆಳಕು 


' ಹರಿಯುವಹೊತ್ತಿ, ಗೆ We ಉಳಿದಿರುವುದುಟಿ, ನಾಳೆ ತನ್ನಗೆ ಮತ್ತು, 
ತಮ್ಮ ಮಕ್ಕಳಿಗೇನು ಕಾದಿದೆಯೋ ಎಂಬ ನಿರಂತರ ಭೀತಿಯಲ್ಲಿಯೇ ಜಗತ್ತಿನ 


ಮಿಲಿಯ ವಿಲಿಯ ಜನ ಬದುಕಬೇಕಾಗಿದೆ. 


ಇಂಥದೊಂದು ಕ್ರೂರ ಹೃದಯ ವಿದ್ರಾವಕ ದಾರುಣ ಪರಿಸ್ಥಿತಿಯಲ್ಲಿ 
ಆಫ್ರಿಕಾದ ಉತ್ತರಭಾಗದ ಆಲ್ವಿ "ರಿಯಾ ರಾಷ ಶೆ ನರಳುತ್ತಿದೆ. ೧೯೬೨ ರಲ್ಲಿ 
ಫ್ರೆಂಚರ ದಾ ಸ್ಕದಿಂದ ಮುಕ್ತ, ಗೊಂಡಾಗ ಆರಬ್‌ ಪ್ರಜೆ ಸೆಯನ್ನು 
ಪ್ರಚೋದಿಸುವ ಸಲುವಾಗಿ ಆಡಳಿತ ಸಾವಿರಾರು ಮಂದಿ ಬೋಧಕರನ್ನು 
* ನೇಮಿಸಿಕೊಳ್ಳುತ್ತದೆ. ಆ ಬೋಧಕರು ಯುವಕರ ಮನಸ್ಸಿನಲ್ಲಿ ಇಸ್ಲಾಂ 
ಮತದ ಸಿದ್ಧಾ ರತಗಳನ್ನು ಜೀವನ ವಿಧಾನಗಳನ್ನು ಬಿತ್ತುತ್ತಾರೆ. ೧೯೮೦ ರಲ್ಲಿ 
ಎಣ್ಣೆ ಬೆಲೆ ಇಳಿದು ನಿರುಜ್ಯೊ ಗ ಹೆಚ್ಚಿ, ವಿದೇಶಗಳಿಂದ ಸಿಕ್ಕಾಬಟ್ಟಿ ಸಾಲ 


ಪಡೆದು, ಭ ಸ್ಟ್ರಾಚಾರ ಅಂಗವಾಗಿ ಆಡಳಿತ ಸಡಿಲವಾದಾಗ, ಮತೀಯ 
ಮೂಲಭೂತವಾದಿ ಭಯೋತ್ಪಾದಕರು ಇಸ್ಲಾಂ ವಿರೋಧಿಯಿಂದು ದೈವ 


ವಿರೋಧಿಯೆಂದು ತಮ್ಮ ಸರ್ಕಾರದೆ ಮೇಲೆ ಧಾಳಿ ನಡೆಸುತ್ತಾರೆ. ಸೈನ್ಯವೂ 
ಪ್ರತಿಧಾಳಿ ನಡಸುತ್ತ ದಿ ಸಿಕ್ಕಿರುವ ಲೆಕ್ಕದ ಪ್ರಕಾರ ೧೯೯೨ ರಿಂದೀಚೆಗೆ 
೬೫ ಸಾವಿರ ಮುಗ್ಧ ಜನ ಹತರಾಗಿದ್ದ ಕ. ತಬ್ಬ ಲಿಗಳ, ವಿಧನೆಯರ, 
ಅಂಗವಿಕಲರ ಗೋಳು ಹೇಳತೀರದು. 


ಸಿದಿ ಎಲ್‌ ಕೆಬೀರ" ಎನ್ನು ವುದೊಂದು ಎತ್ತರದ ಗುಡ ಗಾಡಿನಹಳ್ಳಿ. 
ಅಲ್ಲಿರುವ ೪೦೦ ಜನರೆಲ್ಲ ಕೃಷಿಕರು. ಒಂದು ದಿನ ಕೊರೆನ ಚಳಿ ನಡುರಾತಿ 


೨೦ 


ತ 
18 


ಪುಸ್ತಕ ಪ್ರಪಂಚ ಮಾರ್ಚ, ೧೯೯೪ 


ನಾಸಿಮುನ ಮನೆಯ ಕದ ಬಡಿದ ಸದ್ದಾ ಯಿತು. "ನಿನ್ನ ಮಗನೊಬ್ಬ 
ಸೆ ೈನ್ಯದಲ್ಲಿದ್ದಾ ನಲ್ಲವೆ?' ಎಂದು ಕೂ ರಧ್ವ ನಿಕೂಗಿತು. "ಅವನಿಂದ ನಿಮಗೇ 
ಎನ್ನ ?' ಎಂದೂ ಇ ತಾಯಿ ಕೇಳಿದಳು. "ಸರ್ಕಾರಿ ನೌಕರ 
ಕೆಲ್ಲ ದೈವದ್ರೋಹಿಗಳು, ನಾಸ್ತಿ ಕರು” ಎಂದು ಹೇಳುತ್ತಿದ್ದಂತೆ ನಾಸಿಮನ 
ಶಾಯಿಯ ಕೊರಳನ್ನು ಕತ್ತರಿಸಲಾಯಿತು. ಆಕ್ರಂದನ ಕೇಳ ಓಡಿಬಂದ 
ಅವಳ ಗಂಡನಿಗೂ ಮತ್ತೊ ಬ್ಬ ಮಗನಿಗೂ ಅರ್ಜಿ ಗತಿಯಾಯಿತು. ತನ್ನ 
ಸರದಿಗಾಗಿ ೧೯ ವಯಸ್ಸಿ ನ ಮುಗ್ಧ ತರುಣ ನಾಸಿವ್‌ ಕಾಯುತ್ತಿ ದ್ದೆ ತ 
ಆ ಕಟುಕರಿಗೇನು ಕರುಣೆಯೊ, ರಕ್ತದಲ್ಲಿ ಮುಳುಗಿದ್ದ ಹೆಣಗಳ ನಡುವೆ 
ಅವನನ್ನುಳಿಸ್ಕಿ ಹೊರಟು ಹೋದರು. ಅಲ್ಲಿಂದ ಅವರ ಕರಾಳ ಹೆಜ್ಜೆ ಬೇಕೆ 


ಮನೆಗಳ. ಕಡೆಗೆ ಹೊರಳಿದುವು. ಬೆಳಗಾಗುವುದರೊಳಗೆ ಮೂವತ್ತ ರಡು 
ಜೀವಗಳು ಹೆಣವಾಗಿದ್ದ ವು. 


ಜನ ಸರ್ಕಾರವುರುಳಿ ಸೈನ್ಯಾಡಳಿತ ಚಾಲುಗೊಂಡಾಗ ಸಾಮಾನ್ಯ ಜನ 
ಮತೀಯ ಮೂಲಭೂತವಾದಿಗಳಿಗೆ ಬೆಂಬಲ ನೀಡುತ್ತಾರೆ. ಆ ಬೆಂಬಲ 
ಅವರಿಗೇ ಕುತ್ತಾಗುತ್ತದೆ. ಮಾರಿಯ ಮೂರಿಯೆಂತಿದ್ದ ಭಯೋತ್ಪಾದಕರ 
ಅಮಾನುಷ ಕ | ತ್ಯಗಳಿಂದಾಗಿ ದೇಶಕ್ಕೆ ದೇಶವೇ ತತ್ತರಿಸುತ್ತದೆ. ಜನ ಪ್ರಜಾ 
ಪ್ರಭುತ್ವ ವಿಧಾನದ ಆಡಳಿತಕ್ಕಾಗಿ ಹಾತೊರಯುತಾ. "ಕೆ ಹಾವಣೆ 
ಬಂದಾಗ ಜನ ಶಾಂತಿಗಾಗಿ ಮತ ಚಲಾಯಿಸುತ್ತಾರೆ. ಮಾನವ ಹಕ್ಳುಗಳಿ 
ಗಾಗಿ ಹೋರಾಟ ನಡಸಿ, ಐದುಸಲ ಜೈಲುವಾಸ ಅನುಭವಿಸಿದ, ಸೆಕ್ಯುಲರ್‌ 
ಪಕ್ಷದ ಮುಖಂಡನೂ ಮನೋವೈದ್ಯ ನೂ ಆದ ಸಯದ್‌ ಸಾದಿ ಏನು 
ಹೇಳುತಾ, ನೈ, ಕೇಳಬಹುದು: "ಮುಸ್ಲಿ ವ್‌ ರಾಷ್ಟ್ರ ದಲ್ಲಿ ಪ್ರಜಾಪ್ರಭುತ್ವದ 


ಸಾ ನನೆ ಸಾಧ್ಯವೆ ಎಂಬುದೇ ದೊಡ್ಡ. ಪ್ರಶ್ನೆ ಬಗಿದು ಜನರಿಗೆ i 


ರಾಜ್ಯಬೇಕಿಲ್ಲ. ಪ್ರಜಾಪ್ರಭುತ್ವ ಬೇಕೆದು 'ಹೇಬಲಿಸುವ ಜನರೇ ದುಃಖ 


ದಾರಿದ್ರ ಗಳಿಂದಾಗಿ ಇಸ್ಲಾಂ ನೆರವಾಗಿ ಮತ ನೀಡುತ್ತಾರೆ. 


ಭಯೋತ್ಪಾದಕರ ನಿರ್ಮೂಲನಕ್ಕಾಗಿ ಸ್ಥಾಪನೆಗೊಂಡ ಭದ್ರ, ಶಾಸಡೆಯೇೇ 
ಮಿತಿವಿನಾರಿದ ಹಿಂಸಾಕಾರ್ಯದಲ್ಲಿ ತೊಡಗಿದೆ. ಸಂಶಯದ ನೆಪದಿಂದ ಮುಗ 
ಜನರನ್ನು ಹಿಡಿದು ದಂಡಿಸುತ್ತದೆ. ಹೊರಗೆ ಹೋದ ಮಕ್ಕಳ ಬರವಿಗಾನಿ 
ದಿನಗಟ್ಟ ಸ ತಿಂಗಳುಗಟ್ಟ ಳ್ಳ ತಾಜಿ ತಾಯಿ ಗೋಳಾಡುತ್ತ ಕಾಯುತ್ತಾ ಕೆ 
ಪ್ರತಿದಿನ ಮಾನವ ಹಕು 
ಇ ಗು ಲ ಗ 
k 8 ತಿತ್ತಾರೆ, ಕೆಲವರು ಎರಡು 
ವರ್ಷಗಳತನಕ ದಿನಾಲೂ ಬರುತ್ತಾರೆ, ತಮ್ಮ ಪ್ರಿ ತಿಯ ಬಂಧುಗಳ ಪತ್ತೆ 
ಗಾಗಿ. "ಪೊಲೀಸುವಶದಲ್ಲಿ ನಿಮ್ಮ ಮಕ್ಕಳು ಸತ್ತು, ಹೋದರು” ಎಂಡು 
ವಕೀಲ ಹೇಳಿದಾಗ ವೃದ್ಧರ ಮುಖ ಮುದುಡುತ್ತ. ದೆ; ಕಣ್ಣಲ್ಲಿ ನೀರು 
ಹರಿಯುತ್ತದೆ; ಕ್ಫೈ ಗಳು ಎದೆಗಳನ್ನು ಬಡಿಯುತ್ತ, ಜಿ ಬಾಯಿಬಿಟ್ಟು 


ವಾತಾಂಧಕೆ ಹೆರವರಿಗೆ ಮಾತ್ರವಲ್ಲ, ಹೆತ್ತ ವರಿಗೂ ಕೇಡು 


ತಮ್ಮನ್ನು ನುಂಗಿಕೊಳು ಕವ ಕರುಣೆ ನೆಲದಾಯಿಗಿಲ್ಲವೆಂದು ಬಾಯಳಿಯುತಿ 
ತ್ತಾರೆ. ಕಲ್ಕತ್ತೆ ಯ ಕತ್ತಲು ಕೋಣೆಯಂಥ ಶೌಚಾನುಕೂಲವೂ ಇಲ್ಲದ 
ಲಾಕಪ್ಪಿನಲ್ಲಿ ಏಳೆಂಟು ಜನ ನಿರಪರಾಧಿಗಳನ್ನು ಅಪರಾಧಿಗಳೆಂದು ಕರೆದು 
ಕೂಡಿಹಾಕಿ, ಅನ್ನ ನೀರು ಕೊಡದೆ ಭದ್ರತಾಪಡೆ ಸಾಯಿಸುತ್ತದೆ. ಪುರಾಣ 
ಗಳು ವರ್ಣಿಸುವ ನರಕ ಎಲ್ಲಿಯೋ ಇಲ್ಲ, ಆಲ್‌ ಜಿಯರ್ಸ ನಲ್ಲಿ ಮೂಲ 
ಭೂತವಾದಿಗಳು ಇರುವೆಡೆಯಲ್ಲೆಲ್ಲ ಇದೆ. ಇಡೀ ಜನತೆ ಹುಲಿದರಿಗಳ ನಡುವೆ, 
ಕಡಲು ದೆವ್ವ ಗಳ ನಡುವೆ, ಕಟುಕರ ಮಧ್ಯದಲ್ಲಿ ಬದುಕು ಸಾವುಗಳ ನಡುವೆ 
ಉಸಿರಾಡುತ ದ್ದಾರೆ. ಕಾಶ್ಮೀರ, ಆಫ್ರಾನಿಸ್ತಾನ್ಯ ಇರಾಖ್‌ » ಪ್ಯಾಲೆಸ್ಟೈನ್‌, 
ಖುರ್ದಿಸ್ಕಾನಗಳ “ಬಗ್ಗೆ ಮಾತಾಡುವ ಲೋಕರ(ಭ)ಕ್ಷಕರ ಗಮನ ಆ ಕಡೆಗೆ 
ಹರಿಯುತ್ತಿಲ್ಲ. ವಿಶ ಸಂಸ್ಥೆಯೂ ಕಣ್ಣು ಮುಚ್ಚಿ ಕೊಂಡಿದೆ. 


ಪತ್ರಿಕೆಗಳ ಪರಿಸ್ಥಿ ತಿಯಂತು ಶೋಚನೀಯವಾಗಿದೆ. ಕಚೇರಿಗೆ ಬಾಂಬಿಟ ರೂ 
ಬರೆಯುವಂತಿಲ್ಲ. ದಿನಕ್ಕೆ ಹತ್ತಾರುಸಲ ಕೊಲೆಬೆದರಿಕೆಯ ಪತ್ರಗಳು 
ಫೋನಕರೆಗಳು ಸಂಪಾದಕರಿಗೆ ಬರುತ್ತ, ವೆ. ಅಲ್ಲಿಯ ಪ ಪ್ರಜ್ಞಾ ವಂತೆ ಜನ 
ಪ್ರಜಾಪ್ರಭುತ ವನ್ನು ಕಾಣುವ ಕನಸಿನಲ್ಲಿ ಜೀವ ಒಡಿದುಕೆೊಂಡಿದ್ದಾರೆ. 
ಗುಡ್ಡಗಾಡಿನ ಸಿದಿ ಎಲ್‌ಕೆಬೀರ್‌ಗ್ರಾಮದ ಸ್ಮಶಾನ ಸದೃಶ ಕುಟೀರದಲ್ಲಿ 
-ಬಂಧುಪ್ರೇಮ ಸಹಾನುಭೂತಿ ವಂಚಿತನಾಗಿ, ಕಣ್ಣೀರೂ ಬತ್ತಿಹೋಗಿ, 
ಭವಿಷ್ಯದ ಭರವಸೆಯಿಲ್ಲದೆ, ಬದುಕುವ ಆಸೆಯಿಲ್ಲದೆ, ಹಗಲು ಸೂರ್ಯನ ಹೆಜ್ಜೆ 
ಗಳನ್ನು ಇರುಳು ತಾರೆಗಳನ್ನು ಎಣಿಸುತ್ತ ನಾಸಿಮ ಕಾಲ ನೂಕುತ್ತಾ, ನೆ. 


ಎಂದೋ ಒಮ್ಮೆ ಅವನಿಗೆ ನಿದ್ದೆ ಬರುತ್ತದೆ. ಅದೂ ಕೋಳಿ ನಿದ್ದೆ. ನಿದ್ದೆ ಯಲ್ಲಿ 
ಯಾರೊ ಅವನನ್ನು ತಿವಿದೆಬಿ ಸಿದಂತಾಗುತ್ತದೆ. ದೇವದೂಶನ ಸಂದೇಶ 
' ವೆಂಬಂತೆ ಸ ರ್ಗಧಾ ನ ಕೇಳಿಸುತ್ತದೆ. "ಸರ್ವೇಶ ರೆ ಒಬ್ಬನೇ. ಅವನೇ 
ಸೃಷ್ಟಿಕರ್ತ, ಸರ್ವರಕ್ಷಕ. ಅವನನ್ನು ಒಂದೊಂದು ಕಡೆ ಒಂದೊಂದು 
"ಹೆಸರಿಂದ ಕರೆಯುತ್ತಾರೆ, ಆ ಎಲ್ಲ ಹೆಸರುಗಳು ಅವನೊಬ್ಬ ನಿಗೆ ಅನ ಒಯು 
ವಾಗುತ್ತವೆ. ಅವನ ಸಂದೇಶವೇ ಎಲ್ಲ ಮತಗಳ ಹಿನ್ನೆ ಲೆಯಲ್ಲಿರುತ್ತದೆ. 
ನಿಜವಾದ ಭಕ್ತ ಜಗತ್ತಿನ ಎಲ್ಲ ಜನರನ್ನು ವಿಕಪ್ರಕಾರವಾಗಿ ಪ್ರೀತಿಸು 
ಶಾನೆ; ಎಲ್ಲ ಮತಗಳನ್ನು ಏಕರೀತಿಯಾಗಿ ಗೌರವಿಸುತ್ತಾ, ನೆ. ನಿ.4ತಸದೆ, 
ಗೌರವಿಸಜಿ ದೆ ್ರೇಷಿಸುವನು ದೈ ದೈ.ವದೊ 3 ಹಿಯಾಗುತ್ತಾನೆ. ಸತ್ತ ಮೇರ ಅವನಿಗೆ 


ನರಕಯಾತನೆ ತಪ್ಪದು. add ಮೆತ್ತು ಮತದ ಹೆಸರಿನಲ್ಲಿ ನಡಸುವ 
ಹಿಂಸಾಚಾರಗಳೆಲ್ಲ ಪಾಪಾತ್ಮಕವಾದುವು. 


"ಮತೀಯ ದ್ರೆ (ಷದ ದಳ್ಳು ರಿ ಹೊತ್ತಿಸುವವರು ಪುರೋಹಿತರು. ವಿಜ್ಞಾ ನ 


ಯುಗ ಪ ಗತಿಹೊಂದಿದುತೆಲ್ಲ ಮತಗಳು ಸಹ ವಿಕಾಸಗೊಳ್ಳ ಬೇಕು. 
ನೂರಾರು "ವರ್ಷಗಳ ಹಿಂದೆ ಅಂದಿನ ಸರಿಸರಕ್ಕೆ ತಕ್ಕ ಂತೆ ನೇನುಕೂಳಷ 


೧ 


೨೨ 


ಪುಸ್ತ ಕ ಪ್ರಪಂಚ--ವರಾರ್ಚಿ, ೧೯೯೮ 


ಉದ್ದಾರಕ್ಕಾಗಿ ಹುಟ್ಟಿದ ಮುತ ಕಾಲಡ ಸಾಣೆಯಲ್ಲಿ ಸಮೆದು ಹೋದ 
ರೂಢಿ ಸಂಪ 5 ದಾಯಗಳನ್ನು ತ್ಯಜಿಸಿ, ಚಿರಂತನ ತತ್ತ ೨ಗಳನ್ನು ಳಿಸಿಕೊಂಡು, 
ವೈಜ್ಞಾ ನಿಕ ಸತ್ಯಗಳೊಡನೆ ಸಮಾನ _ಯಿಸಿಕೊಂಡರೆ ಮಾತ್ರ ಲೋಕದಲ್ಲಿ 
ಇ 
ಶಾಂತಿ ನೆಲಸುತ್ತಜಿ, ಮಾನವ ಮಾನವನಾಗಿ ಬದುಕುತ್ತಾನೆ. ಆಧುನಿಕ 
ಸತ್ಯಗಳೊಡನೆ ಸನಾತನ ತತ್ತ ೨ ಗಳನ್ನು ಅಳವಡಿಸಿಕೊಳ್ಳಲಾರದ 
ಪುಕೋಹಿತ ಅನಾಗರಿಕನಾಗಿ ಮಾನವದೆ _ಹಿಯಾಗಿ ಲೋಕಕಂಟಕನಾಗು 
ತನೆ. ಮನುಷ್ಯ ಎಲ್ಲಿ ಹೋದರೂ ಸ ಧರ್ಮವನ್ನು ಬಿಡಬೇಕಾಗಿಲ್ಲ ; 
ಪರಧರ್ಮವನ್ನು ದೆ ೀಷಿಸಬೇಕಾಗಿಲ್ಲ ; ಎರಡಕ್ಕೂ ಸ್ನೇಹ ಸೇತುವೆಯಾಗಿ 
ಬದುಕಿದ್ದಾದರೆ, ಅವನ ಬದುಕು ಸಮೃದ್ಧವಾಗುತ್ತ ಜ್ಕಿ ದೇವರಿಗೆ ಪ್ರಿಯ 
ನಾಗುತ್ತಾನೆ. ಕ್ಲೇಶಗಳು ಸಹ ದೇವನ ವರಗಳೆಂದೇ ತಿಳಿಯಬೇಕು; ಚಿಂತೆ 
ಯಿಂದ ಜೀವರು ಕೊಟ್ಟಿರುವ ಬದುಕನ್ನು ಹಾಳುಮಾಡಿಕೊಳ್ಳಬಾರದು. 
ಸತ್ಯವನ್ನು ಬಿಡಬಾರದು, ಕರ್ತವ್ಯವನ್ನಿ ನಿರ್ಲಕ್ರಿಸಲಾಗದು, ಏಳು, 
ಎಜಿ ಳು: ಕ್ರಯಾ ಮುಖನಾಗು, ಸ ರ್ಗವೇ ನಿನ್ನ ನ್ನ ರಸಿಕೊಂಡು 


೦ಎ 
ಬರುತ್ತದೆ.' 


ನಾಸಿಮ್‌ ಕಣ್ಣು ಬಿಟ್ಟಿ; ಉಜ್ಜಿ ಕೊಂಡ; ಸುತ್ತನೋಡಿದ; ಯಾರೂ ಇಲ್ಲ. 
ಆಶ್ಚರೃಚಕಿತನಾದ. ಕೂಡಲೇ ಕಾರ್ಯಮುಖನಾಡ * 


ದೇಜಗೌ 


* ಅಧಾರ: ರೀಡರ್ಸ್‌ ಡೈಜೆಸ್ಟ್‌ ಫೆಬ್ರುವರಿ ೧೯೯೮. 


ಶ್ರೀನಿವಾಸರ ಸಣ್ಣ ಕತೆಗಳು 


೧೯೨೦ರಲ್ಲಿ ಶ್ರೀನಿವಾಸರ (ಮಾಸ್ತಿ 
ವೆಂಕಬೇಶ ಅಯ್ಯಂಗಾರ್‌) "ಕೆಲವು ಸಣ್ಣ 
ಕತೆಗಳು' ಎಂಬ ಹೆಸರಿನ ಸಂಕಲನ ಪ್ರಕಟ 
ವಾಯಿತು. ಈ ಕತೆಗಳು ಓದುಗರಿಗೆ 
ಕೂಡಲೆ ಇಷ್ಟವಾದವು. ಕಾರಣ ಈ 
ಬಗೆಯ ಕತೆಗಳು ಆ ಮೊದಲು ಕನ್ನಡದಲ್ಲಿ 
ಇರಲಿಲ್ಲ. ಎರಡನೆಯದಾಗಿ. ಬದುಕಿನಲ್ಲಿ 
ಕಾಣುವ ಸಾಧಾರಣ ವ್ಯಕ್ತಿಗಳು, 
ಸಾಮಾನ್ಯ ಸಂಗತಿಗಳು ಕತೆಗಳಿಗೆ ವಸ್ತು 
ವಾಗಿದ್ದವು. ಸುತ್ತಣ ಸಮಾಜವನ್ನು , 
ಮಾನವ ಸ್ವಭಾವವನ್ನು ಸೂಕ್ಷ್ಮವಾಗಿ 
ಅವಲೋಕಿಸಿದ ಸುಸಂಸ್ಕೃತ ಹಾಗೂ 
ಪ್ರತಿಭಾವಂತ ಕತೆಗಾರ ಅವುಗಳಲ್ಲಿನ ವಿಶೇಷ 
ವನ್ನು: ಸೊಗಸನ್ನು, ಗ್ರಹಿಸಬೇಕಾದ 
ಅಂಶಗಳನ್ನು ಎತ್ತಿ ತೋರಿಸುತ್ತ ಎದುರಿಗೆ 
ಕುಳಿತು, ಆತ್ಮೀಯವಾಗಿ ಸರಳವಾಗಿ ಕತೆ 
ಹೇಳುವುದು ಈ ಕತೆಗಳು ಇಷ್ಟವಾಗಲು 
ಇನ್ನೊಂದು ಕಾರಣ. 

ಇಸ್ಟವಾದುದೇ ಸಣ್ಣ ಕತೆಗಳ ಯುಗ 


ಆರಂಭವಾಯಿತು. ಅಂದಿನಿಂದ ಇಂದಿನವರೆಗೆ 
ಸಾವಿರಾರು ಕತೆಗಳು ಬಂದಿವೆ. ಕತೆಗಾರರು, 
ಕತೆಗಾರ್ತಿಯರು ಅನೇಕ ಶ್ರೇಷ್ಠಕತೆಗಳನ್ನು 


ಬರೆದಿದ್ದಾರೆ. ಬದಲಾದ ಸಮಾಜ, 
ಬದಲಾದ ದೃಸ್ಟಿ, ಜೀವನದ ಸಂಕೀರ್ಣತೆ, 


ಪ್ರೊ।ಕೆ. ಬಿ. ಪ್ರಭುಪ್ರಸಾದ್‌ 


೧೧, ದೇವಸ್ಥಾನ ರಸ್ತೆ 
ಜಯಲಕ್ಷ್ಮೀಪುರಂ 
ಮೈಸೂರು ೫೭೦ ೦೧೨ 


ನವ್ಯ ವಿಚಾರಧಾರೆ ಎಲ್ಲ ಪ್ರತಿಬಿಂಬಿತವಾದ 
ಅನೇಕ ಕತೆಗಳು ಬಂದಿವೆ. 

ಇಷ್ಟಾದರೂ ಶ್ರೀನಿವಾಸರ ಕತೆಗಳು 
ಹಳೆಯವಾದುವೆಂದು ಅನಿಸುವುದಿಲ್ಲ. ಅವರ 
ಹಾಗೆ ಅಷ್ಟು ಸೊಗಸಾಗಿ ಕತೆ ಹೇಳುವವರು 


ವಿರಳ. ಕತೆ ಕೇಳಿದ ಮೇಲೆ ಅದರ ಸವಿ 
ಮತ್ತು ಪ್ರಭಾವ ಬಹುಕಾಲ ಉಳಿಯುವು 


ದಷ್ಟೇ ಅಲ್ಲ ಸುತ್ತಣ ಜಗತ್ತನ್ನೂ ಬದು- 
ಕನ್ನೂ ನೋಡುವ ನಮ್ಮ ದೃಷ್ಟಿ ಉತ್ತಮ 
ವಾಗುತ್ತದೆ. ಜೀವನ ಪ್ರೀತಿ ಜೀವನ 
ಶ್ರದ್ಧೆ, ಜೀವನೋತ್ಸಾಹ ಮೊದಲಿಗಿಂತ 
ಹೆಚ್ಚುತ್ತ ವೆ. ನಮ್ಮ ಹೃದಯ ಮೃದು 
ವಾಗುತ್ತದೆ. ಮನಸ್ಸು ಪರಿಪಾಕಗೊಳ್ಳು 
ತ್ತದೆ. ಎಲ್ಲರ ಬಗ್ಗೆ, ಪ್ರೀತಿ ಅನುಕಂಪ 
ಉಂಟಾಗುತ್ತವೆ. ಅಂತಃಕರಣ ಜಾಗ್ರತ 
ವಾಗುತ್ತದೆ. 

ಕತೆಗಾರರಲ್ಲೇ ಇರುವೆ ಈ ಮಾನವೀಯ 
ಗುಣಗಳು ಕತೆಗಳಲ್ಲಿ ಅಭಿವ್ಯಕ್ತವಾಗು 
ವುದರಿಂದಲೇ ಈ ಕತೆಗಳು ಇವತ್ತಿಗೂ 
ಇಷ್ಟವಾಗುತ್ತ ವೆ. ಸಾರ್ವತ್ರಿಕವಾಗಿ 
ಸಾರ್ವಕಾಲಿಕವಾಗಿ ನಿಲುತ್ತವೆ. 

ಶ್ರೀನಿವಾಸರು ತಮ್ಮ ಕತೆಗಳಿಗೆ ವಸ್ತು 
ವನ್ನು ತಾವು ಕಂಡ, ಆನುಭವ ಪಡೆದ, 
ಸುತ್ತಣ ಜನಜೀವನದಿಂದ ಮಾತ್ರವಲ್ಲ, 


೨೪ 


ಭಾರತ, ಗ್ರೀಸ್‌, ರೋಮ್‌ ಮತ್ತು, 
ಯೂರೊ ಪುಗಳ್ಳ ಇತಿಹಾಸಗಳಿಂದ, 
ಪುರಾಣಗಳಿಂದ, ಜಾನಪದದಿಂದ ಕೂಡ 
ಅರಿಸಿಕೊಂಡಿದ್ದಾರೆ. ಈ ಆಯ್ಕೆಯಲ್ಲಿ ಅವರ 
ಸದಭಿರುಚಿ, ಸುಸಂಸ್ಕೃತ ಮನಸ್ಸು ಕೆಲಸ 
ಮಾಡಿಜಿ. ಅವರ ಒಟ್ಟು ೭೭ ಕತೆಗಳಲ್ಲಿ 
ಯಾವ ಕತೆಯನ್ನು ತೆಗೆದುಕೊಂಡರೂ, 
ಶಾಮಣ್ಣ ನವರು ಹೇಳಿರಲಿ, ಶಿ ಶ್ರೀನಿವಾಸರ 
ಬರೆದಿರಲಿ ಅದರಲ್ಲಿ ಮಾ ಷ್ಠ ಯವರ 
ಉದಾತ್ತದೃಸ್ಟ್ರಿ, ವಿವೇಕ, ಎಂಥ ಸಂದರ್ಭ 
ದಲ್ಲೂ ಎಕಾರವಾಗದ, ಶೂಕತಪ್ಪದ 
ಹದವರಿತ ಮಾತು, ಸರಸ-ದಿಸೋದ, 
ಅನುಭವ ತೆರೆದೆ ಒಳನೋಟ ಸುವ್ಯಕ್ತ, 
ವಾಗಿದೆ. 

ಮಾಸ್ತಿಯವರು ಕಷ್ಟದ ದಿನಗಳನ್ನೂ 
ಬಲ್ಲರು, ಒಳ್ಳೆಯ ದಿನಗಳನ್ನೂ ಬಲ್ಲರು. 
ಬಾಲ್ಯದಲ್ಲಿ ಬಡತನದ ಬೇಗೆ, ತಾರುಣ್ಯ 
ದಲ್ಲಿ ಅಧಿಕಾರದ ಸವಿ ಇದ್ದೂ ಬಡತನ 
ದಲ್ಲಿ ದೈ ನ್ಯವಿಲ್ಲದೆ, ಅಧಿಕಾರದಲ್ಲಿ ಮದಿಸದೆ, 
ಸರಳ-ಸಜ್ಜ ನಿಕೆಯ ಸಮತೂಕವನ್ನು 
ಕಾಯುತ್ತಿ ಕೊಂಡ ವಿವೇಕ ೨ನರರೂ 
ಎಲ್ಲಿಯೂ, ಯಾವ ಸಂದರ್ಭದಲ್ಲೂ 
ಸಿನಿಕತನ ತಲೆಹಾಕುವುದಿಲ್ಲ. 
ದೀವರು, ದೇಗುಲ ಎಂದು ಭಾವುಕರಾಗದೆ 
ಹೋದರೂ ಯಾವುದೊ ಅಗೋಚರ 
ಶಕ್ತಿ ಅದನ್ನು ಸತ್ಯ ಎಸ್ಸಿ, ಧರ್ಮ 
ಎನಿ, ನ್ಯಾ ಉೊಪತ್ಸಿ ಎ್ರಿ (ತಿ, ಕರುಣೆ 
ಗಳಿಂದ ಈ ಲೋಕವನ್ನು ನಡೆಸುತ್ತಿದೆ 
ಎಂಬ ದೃಢವಾದ ನಂಬಿಕೆ ಅವರದು. 
ಯಾವ ವ್ಯಕ್ತಿ, ಯನ್ನ ಆಗಲಿ ಶೂಗಿ- 
ಅಳೆಡು, ಸರಿ-ತಪ್ಪು ಎಂಬ ತೀರ್ಪುನೀಡ 
ಹೋಗಜಿ ವ್ಯಕ್ತಿ ಗಳು ಇರುವ ಹಾಗೇ 


ಪುಸ್ತಕ ಪ್ರಪಂಚ--ಮಾರ್ಚಿ, ೧೯೯೮ 


ಅವರನ್ನು ಸಾಕ್ಷಿ ಪ್ರ ಜ್ರ ಯಲ್ಲಿ ನೋಡು 
ವರು. "ಮಾಸಿ, ಯವರದು ಕುಹಕವಿಲ್ಲಡ 
ಹಾಸ್ಯ, ಗೌರವಗೆಡದ ವಿನಯೆ, ಜಂಭವಿಲ್ಲದ 
ಗಾಂಭೀರ್ಯ. ಸಿರಿವಂತರಿರಲಿ, ಬಡವರಿರಲಿ, 
ಚಕ್ರವರ್ತಿಯಾಗಿರಲಿ, ಸಾಮಾನ್ಯ ಯೋಧ 
ಜಕ್ಕ ಮೇಧಾವಿಯಾಗಿರಲಿ, ಮಂದ- 
ಮತಿಯಾಗಿರಲಿ, ಎಲ್ಲರನ್ನೂ ಮಾನವ 
ರನ್ನಾಗಿ ನೋಡಿ ಅವರವರೆ ಗುಣ-ದೋಷ 
ಗಳನ್ನು ಸಹಾನುಭೂತಿಯಿಂದ ಚಿತ್ರಿಸತಿ 
ವರು. “ರುಷ ಪ್ರಧಾನವಾದ ಸಮಾ 
ಅಮಾನುಷ ತುಳಿತಕ್ಕೆ, ಶೋಷಣೆಗೆ ಒಳಗಾಗಿ 
ದ್ದಾಳೆ ಎಂಬ ಆ ಚಃ ಏನೊ 
ಮಾಸ್ತಿ ಯವರಿಗೆ ಹೆಣ್ಣಿನ ಬಗ್ಗೆ ವಿಶೇಷ 
ಗೌರವ, ಪೂಜ್ಯಭಾವ. ಎಲ್ಲ ಕತೆಗಳಲ್ಲೂ 
ಇದು ನೇರವಾಗಿಯೊ, ಇಂಗಿತವಾಗಿಯೊ, 
ಆದರೆ. ಅಸಂದಿಗ್ಗ ವಾಗಿ ವ್ಯಕ್ತ ವಾಗಿದೆ. 
ಮಹಿಳೆಯನ್ನು ಎಲ್ಲಿಯೂ ಆದರ್ಶಿಕರಿಸು 
ವುದಿಲ್ಲ. ಆರಾಧನಾಪೀಠದ ಮೇಲೆ ಕೂರಿಸ: 
ವುದಿಲ್ಲ. ಮಹಿಳೆಯನ್ನು ಮಹಿಳೆಯನ್ನ್ನಾಗಿ- 
ಮಾನವೀಯತೆಯಿಂದ ನೋಡುತ್ತಾರೆ. 
ಜೊತೆಗೆ ಆಕೆಯಲ್ಲಿ ಜಾಣ್ಮೆ, ವ್ಯಾವಹಾರಿಕ 
ವಿನೇಕ್ಕ ವಿಶೇಷ ಗ್ರಹಣಶಕ್ತಿ ಪುರುಷ 
ನಲ್ಲಿರುವುದಕ್ಕಿಂತ ಹೆಚ್ಚಾ ಗಿ ಮತು 
ಸ್ಟಾ ಭಾ ವಿಕವಾಗಿ, ಪ್ರಕೃತಿದತ್ತ 
ಸಾಮರ್ಥ್ಯವಾಗಿ ಇರುವುದನ್ನು ಸೂಚಿಸ 
ತ್ಲಾರಿ ಪ್ರಸಂಗಗಳಲ್ಲಿ ತೋರಿಸುತ್ತಾ ಕ್ಷೆ 
“ವುಮನ್‌ ಈಸ್‌ ಮ್ಯಾನ್‌ ಆಂಡ 
ವುಮನ್‌ ಪುಟ್‌ ಟುಗೆದರ್‌ ಎಂಬುದ 
ಅವರ ಅಭಿಮತ. ನಮ್ಮ ಸಾಂಪ್ರದಾಯಿ 
ಸಮಾಜದಲ್ಲಿ ಮಹಿಳೆಗೆ ವಾಸ್ಮವವಾ 
ಉತ್ತಮವಾದ ಸ್ಥಾನ್ಕ ಸ್ವಾತಂತ್ರ ೃಗಳ 


ಲಕಿ 
ದಿರುವುದನ್ನು ಬಲ್ಲರು. ಗಂಡಿನ ಅಹಂಕಾ 


ಶ್ರೀಷಿವಾಸರ ಸಣ ಕತೆಗಳು 
ns 


ಪ್ರತಿಸ್ಕೆ; ಹೆಣ್ಣು ತಾಯಿಯಾಗಿಯೊ, 
ಹೆಂಡತಿಯಾಗಿಯೊ ಎಷ್ಟೇ ತಿಳಿಹೇಳಿ 
ಎಚ್ಚರಿಕೆ ನೀಡಿದರೂ ಕಿವಿಗೊಡದ ಶಠತನ 
ದಿಂದ, ಸಂಸಾರದಲ್ಲಿ ಬರುವ ಸಂಕಷ್ಟ 
ಗಳನ್ನು ಮಹಿಳೆ ಮೂಕಳಾಗಿ (ಮಾತಾ- 
ಡಿಯೂ ಪ್ರಯೋಜನವಾಗದೆ)ಅಸಹಾಯಕ 
ಳಾಗಿ ಅನುಭವಿಸುವುದನ್ನು ತಮ್ಮ ಕತೆ 
ಗಳಲ್ಲಿ ಮನಕರಗುವಂತೆ ಚಿತ್ರಿಸುತ್ತಾರೆ. 
ಚೆನ್ನಮ್ಮ ಅಂಥ ಒಂದು ಕಥೆ. ಹಳಿ 
ಯಲ್ಲಿ ತನ್ನದೆಂಬ ಸ್ವಲ್ಪ ಲ್ಪ ಭೂಮಿಯಿದ್ದು 
| ಅದರಲ್ಲೆ ಕಷ್ಟಪಟ್ಟು ನೈಗುವಳಿ ಮಾಡಿದೆ 
| ನೆಮ್ಮ, Ha ವರ್ಚ್ಯಾದಿಯಿಂದೆ ಬಾಳ 
| ಬಹುದಾಗಿದೆ ರೂ ಪ ಟ್ಟ, ಣದ ಬೆಡಗಿಗೆ 
ಮರುಳಾಗಿ “ಗರಣಿ ed ನಗರ 
ಸೇರಿದ ರಾಮಪ್ಪ, ಹೆಂಡತಿ ಚೆನ್ನಮ್ಮ 
ನನ್ನೂ ಅವಳ ಇಷ್ಟಕ್ಕೆ ವಿರೋಧವಾಗಿ 
ಕಕಿತಂದು ಒಂದು ಕೊಳಕು ಓಣಿಯಲ್ಲಿ 
ವಾಸಿಸತೊಡಗುತ್ತಾನೆ.. ಕ್ರಮೇಣ 
ಹೆಂಡತಿಗೆ ತಿಳಿಯದಂತೆ ದುಶ್ರ ಟಗಳಿಗೆ 
ಒಳಗಾಗಿ, ವರಮಾನ ಸಾಕಾಗದೆ, ಹೆಂಡತಿ 
ಯನ್ನೂ ಒತ್ತಾಯಿಸಿ. ಕೂಲಿ ಕೆಲಸಕ್ಕೆ 
ಗಿರಣಿಗೆ ಸೇರಿಸುತ್ತಾನೆ. ಅಲ್ಲಿನ ಸನ್ನಿ ವೇಶ, 
| ಮೇಸ್ತ್ರಿ ಯೆ ber? ವರ್ತನೆ ಹಿಡಿಸದೆ 
ಚಿನ್ನಮ್ಮ ಕೆಲಸ ಬಿಡುತ್ತಾಳೆ. ಗಂಡನಿಗೆ 
ಎಸ್ಟೊ € ಬಗೆಯಾಗಿ ತಿಳಿಹೇಳಿ ತಿದ್ದ ಲೆತ್ನ್ನ ಸು 
ತ್ಲಾ ಳೆ ಅವನು ಸರಿಹೋಗುವುದಿಲ್ಲ. 
ಸಂಸಾರದ ಸಾಮರೆಸ್ಯ ಹಾಳಾಗುತ್ತದೆ. 
ಹಣಕ್ಕಾಗಿ ವಿಚಿತ್ರ ಪೇಚುತಂದುಕೊಂಡು, 
ಅದರ ತಾಪ ಚಿನ್ನಮ ನಿಗೆ ಹೆಚ್ಚಾಗಿ 
ತಟ್ಟು ತ್ಮದೆ. ಅನನ ತಪ್ಪಿ ಅವಳು ಜೈಲು 
sg "ಗುರಿಯಾ ಗುತ್ತ ಳೆ. ಬದುಕಿಗೆ 
ಕೋಸಿ ವಿಚಿತ್ರ ಮಾನಸಿಕ ತೊಳಲಾಟ 


4 


೨೫ 


ದಲ್ಲಿ ಮೂಕವಾಗಿ ನರಳುತ್ತಾಳೆ. 
ಗಂಡನೇ ಬೇಡ ಎಂಬಷ್ಟು ಮನಸ್ಸು 
ಕಲ್ಲಾಗುತ್ತದೆ. ಅವನನ್ನು ತ್ಯಜಿಸಿ ತಾಯಿ 
ಯೊಡನೆ ಹಳ್ಳಿಗೆ ಹೊರಟಾಗ, ಕಾರ್ಮಿಕ 
ಮುಷ್ಕರದಲ್ಲಿ. ಮುಂದೆ ನಿಂತ ರಾಮಪ್ಪ 
ಗೋಲಿಬಾರಿನಲ್ಲಿ ಸತ್ತ ನೆಂದು ಸುದ್ದಿ 
ಬರುತ್ತದೆ. ನಿರ್ಭಾವದ ಶೂನ್ಯ ಮನಸ್ಸಿ 
ನಿಂದ ಗಂಡನ ಶವವನ್ನು ನೋಡಲಿ 
ಕ್ಳಾಗಲಿ; ಅಂತ್ಯ ಸಂಸ್ಥಾರ ಮಾಡಲಿಕ್ಕಾಗಲಿ 
ಹೋಗದೆ ತಾಳಿಯನ್ನು ಕಿತ್ತುಹಾಕಿ 
ಚೆನ್ನ ಮ್ಮ ತನ್ನ ಹಳ್ಳಿ ಗೆ..ಮರಳುವ 
sr ಚಿತ್ರ ನೊಂದಿಗೆ “ತೆ ಮುಗಿಯು 
ತ್ತದೆ. ಮಜ ಹಾಂ ಹೊಸದರಲ್ಲಿ ಹಳ್ಳಿ 
ಯನ್ನು ಬಿಟ್ಟು ಗಂಡನೊಂದಿಗೆ ಪಟ್ಟ ಇಕ್ಕೆ 
ಹೋಗುವಾಗ ಬ್‌ ಪ್ರೀತಿ! fers 
ಸಂಭ್ರಮ! ಅಪರಂಜಿಯಾಗಿ ಅವರ 
ಒ ಕ್ಸ ತನ ಆರಂಭವಾಯಿತು. ಆದರೆ 
ಪಟ್ಟಣದ ಬಾಳಿಗೆ ಅವರ ಸುಖ ಬಲಿ 
ಯಾಯಿತು. ಮುಗ್ಗ ಹೆಣ್ಣು ಏನೂ 
ಮಾಡೆಲಾಗಗೆ ತೊಳಲಿದಳು. ಹೆಜ್ಜೆ 
ಹೆಜ್ಜೆಗೂ ತಪ್ಪು ಮಾಡುತ್ತ ಕೊನೆಗೆ ಗಂಡ 
ದುರ್ಮರಣಕ್ಕೆ ಈಡಾದ. ಸಣ್ಣ ಮಗುವಿ 
ನೊಂದಿಗೆ ಚಿನ್ನಮ್ಮ ತೌರಿಗೆ ಹಿಂತಿರುಗ 
ಬೇಕಾಯಿತು. ಇದಕ್ಕೆ ಕಾರಣ ನಿಧಿ ಅಲ್ಲ. 
ಮಾಸಿಿಯೆವರು ಬೇರೆ ಏನೂ ರ 
ಕತೆಯನ್ನು ಮಾತ್ರ ಹೇಳಿ ನಮ್ಮ 
ಸುಖ Fy ಳಿಗೆ ಸಮಸ್ಯೆ ಗಳಿಗೆ hg 
ಸ ಭಾವ, ನಮ್ಮ ವತ್ಷ ಸಿಗೆಳೇ ಕಾಕ 
ಮತಾ ಬ ದ ಗರಿಗೆ ತಿಳಿಯುವಂಕೆ 
ಮಾಡುತ್ತಾರೆ. 

ಶ್ರೀನಿವಾಸರ ಮೊ ದ ಲ ಸಂಕಲನದ 
ಮೊದಲ ಕತೆಯೇ "ರಂಗನ ಮಡುವೆ.' 


೨೬ 


ಒಂದು ;,ಸಾಮಾನ್ಯವಾದ ಹಳ್ಳಿಯ ಒಂದತಿ 
ಸಾಧಾರಣ ಸಂಗತಿ ಈ ಕತೆಯ ವಸ್ತು. 
ಮದುವೆ ಎಂಬುದು ಅಸಾಧಾರಣ ಸಂಗತಿ 
ಯೇನಲ್ಲವಲ್ಲ. ಹೊಸ ಹಳ್ಳಿಯ ಕರಣಿಕರ 
ಮಗ ರಂಗ. ಜೆಂಗಳೂರಲ್ಲಿ ಓದು ಮುಗಿಸಿ 
ಬಂದಾಗ ಎಲ್ಲಿಲ್ಲದ ಗೌರವ! ರಂಗ ಒಳ್ಳೆಯ 
ಹುಡುಗ. ಇಂಗ್ಲಿಷ್‌ ಕಲಿತರೂ ಬದಲಾಗಿರ 
ಲಿಲ್ಲ. ಹಳೆಯ ಸಂಸ್ಕೃತಿ-ಸಂಪ ಸಹಾಯ 
ಬಿಟ್ಟಿರಲಿಲ್ಲ. ಹಿರಿಯರನ್ನೂ ಗೌರವಿಸು 
ತ್ತಿದ್ದ. ಹಿರಿಯರಾದ ಶಾಮಣ್ಣ, 
“ಯಾವಾಗಪ್ಪಾ ನಿನ್ನ ಮದುವೆ?” ಎಂದು 
ಕೇಳಿದರೆ, “ನಾನೀಗಲೇ ಮದುವೆಯಾಗು 
ವುದಿಲ್ಲ” ಎಂದ. “ಹುಡುಗಿ ಚೆನ್ನಾಗಿರ 
ಬೇಕು, ತನಗೆ ಸರಿಯಾಗಿರಬೇಕು. 
ಪ್ರೇಮದ ಮಾತಾಡಿದರೆ ಅರ್ಥಮಾಡಿ 
ಕೊಳ್ಳುವಷ್ಟು ಪ್ರೌಢೆಯಾಗಿರಬೇಕು”, 
ಎಂದೆಲ್ಲ ಹೇಳಿದ. ಈ ಹುಡುಗನಿಗೆ 
ಹೇಗಾದರೂ ಮಾಡಿ ಮಡುವೆ ಮಾಡಿಸಲೇ 
ಬೇಕು ಎಂದು ಶಾಮಣ್ಣ ಶನಥ ಮಾಡಿ 
ದರು. ಅದೇ ಹಳ್ಳಿಯ ರಾಮರಾಯರ 
ಅಕ್ಕನ ಮಗಳು ರತಶ್ನಾನೆ ಈತನಿಗೆ ತಕ್ಕ 
ಹುಡುಗಿ ಎನಿಸಿತು. ರತ್ನಳಿಗೆ ೧೧ ವರ್ಷ. 
ಚೆಲುವೆ. ಮಧುರ ವಾಗಿ ಹಾಡಲು 
ಬರುತ್ತದೆ. ಏನೊ ನೆನದಲ್ಲಿ ಆಕೆಯನ್ನು 
ಶಾಮಣ್ಣ ಮನೆಗೆ ಕರಿಸಿದರು. ಏಕೆ 
ಬರಹೇಳಿದರೆಂದು ತಿಳಿಯದೆ ರಂಗನೂ ಅದೇ 
ಸಮಯಕ್ಕೆ--ಅಂದರೆ ರತ್ನಳ ಕೈಲಿ ಹಾಡು 
ಹೇಳಿಸುತ್ತ ಶಾಮಣ್ಣ ಕುಳಿತಿದ್ದಾ ಗ್ಗ 


ಅಲ್ಲಿಗೆ ಬಂಡ. ರಂಗನ ಮುಖ ನೋಡು 
ತಲೇ ಅರ್ಧಕ್ಕೆ ನಿಲ್ಲಿಸಿ ರತ್ನ ನಾಚಿ ಒಳಕ್ಕೆ 
ಓಡಿದಳು. ರಂಗ ಅವಳನ್ನು ನೋಡಿದೆ. 


ಪುಸ್ತಕ ಪ್ರೃಪಂಚ--ವತಾಚ್ಚಿ, ೧೯೯೮ 


ನೋಡಿ ಆಗಲೆ ಮೆತ್ತಗಾದ. ಆಕೆ ಯಾರು 
ಎಂದು ಕೇಳಿದ. “ಆಕೆ ಯಾರಾದರೇನು, 
ನನಗೂ ನಿನಗೂ? ನನಗೆ ಮದುವೆ ಆಗಿದೆ. 
ನೀನು ಮಾಡಿಕೊಳ್ಳುವುದಿಲ್ಲ”, ಎಂದರು 
ಶಾಮಣ್ಣ ಒಳಗೊಳಗೇ ನಗುತ್ತ, ಆಕೆಗೆ 
ಮದುವೆಯಾಗಿ ಒಂದು ವರ್ಷ ಆಗಿದೆ 
ಎಂದೂ ಸುಳ್ಳು ಸೇರಿಸಿದರು. ಆವನಲ್ಲಿ ಆಸೆ 
ಹುಟ್ಟರುವುದನ್ನಿ ತಿಳಿದೀ ಈ ಮಾತು 
ಆಡಿದ್ದರು. ಒಂದೆರಡು ದಿನ ಕಳೆದ ಮೇಲೆ 
ತಮ್ಮ ಪರಿಚಯ ದ ಜೋಯಿಸರಿಂದ 
ಭವಿಷ್ಯವನ್ನು ಹೇಳಿಸುವ ಸನ್ನಿವೇಶ ಬರು 
ವಂತೆ ರಂಗ ಕುತೂಹಲದಿಂದ ತನ್ನ ಭವಿಷ್ಯ 
ವನ್ನು ತಿಳಿಯುವಂತೆ, ನಾಟಕ ಮಾಡಿಸಿ 
ಅವನ ಬಯಕೆಯನ್ನು ಬಯಲಿಗೆಳೆದು, 
ಆತನು ಮದುವೆಯಾಗುವ ಹುಡುಗಿಯ 
ಹೆಸರು ಸಮುದ್ರದಲ್ಲಿ ಸಿಕ್ಕುವ ಪದಾರ್ಥದ 
ಹೆಸರು ಎಂದು ಜೋಯಿಸರ ಬಾಯಿಂದ 
ಹೇಳಿಸಿದರು. ಸಮುದ್ರದಲ್ಲಿ ಸಿಕ್ಕುವ 
ಪದಾರ್ಥದ?! ಕಮಲ ಅಲ್ಲ ಶಂಖ ಅಲ್ಲ 
ರತ್ನ ಎಂದು ಊಹಿಸುವಂತೆ ಮಾಡಿ 
ರಂಗನ ಆಸೆಯನ್ನು ಕೆರಳಿಸಿ, ಆದರೆ ಆಕೆಗೆ 
ಅಗಲೆ ಮದುವೆ ಆಗಿದೆ ಎಂದು ನೆನಪ್ಪ 
ಕೊಟ್ಟು ಆತ ಮುಖ ಸಪ ಗೆ ಮಾಡುವಾತೆ 
ಮಾಡಿ, ನಂತರ ರಾಮರಾಯರನ್ನು 
ವಿಚಾರಿಸಿದ ಸಾಟಕ ಮಾಡಿ, ಯಾಕೊ 
ಹೇಳಿದ್ದು, ಸುಳ್ಳು ಆಕೆಗಿನ್ನೂ ಮಡುವ 
ಅಗಿಲ್ಲ ಎಂಬ ನಿಜಸಂಗತಿಯನ್ನು ಹೇಳಿದರು. 
ರಂಗನ ಮುಖ ಅರಳಿತು. ಈಗಲೆ ಮದುವೆ 
ಆಗೋಲ್ಲ. ಹುಡುಗಿ ಹಾಗಿರಬೇಕು ಹೀಗ 


ಬೇಕು ಎನ್ನು ತ್ತಿಡ್ಡವ ರತ್ನಳನ್ನು ಕೂಡ 


ಶ್ರೀನಿವಾಸರ ಸಣ ಕತೆಗಳು 
ಡಾ 


| ಪುದುವೆಯಾದ, ಕತೆ ಇಲ್ಲಿಗೆ ಮುಗಿಯ 
| ಬೇಕು. ಆದಕೆ ಶಾಮಣ್ಣ ಇನ್ನೂ ಒಂದು 
ಸಂಗತಿ ಹೇಳಿ ಕತೆಗೆ ಒಪ್ಪಕೊಡುತ್ತಾರೆ. 


ರಂಗಪ್ಪ-ರತ್ನ ತಮ್ಮ ಮಗುವಿನ ಮೂರನೆ 
ಹು ಟ್ಟು ಹ ಬ್ಬ ಕೃ ಶಾಮಣ್ಣ ನವರನ್ನು 
ಕರೆಯುತ್ತಾರೆ. ಮಗುವಿಗೆ ಅವರ ಹೆಸರನ್ನೇ 


| ಇಟ್ಟಿರುವುದನ್ನು ಕೇಳಿ, “ಒಳ್ಳೆ ಚಿನ್ನದ 


ಕೊಳಗದಂತಿರುವ ಮಗುವಿಗೆ, ಎಲ್ಲ ಬಿಟ್ಟು, 


' ಕಬ್ಬಿಣದ ತುಂಡಿನಂತಿರುವ ನನ್ನ ಹೆಸರ 


 ಸ್ಲೇಕೆ ಇಟ್ಟರಿ? ಇದು ಸರಿಯಲ್ಲ”, ಹಾಸ್ಯ 


ಮಾಡುತ್ತಾರೆ. ಒಳಗೊಳಗೇ ಖುಷಿ! ಸರಳ 
ಸಹಜ ಮಾನವೀಯ ಗುಣಗಳ. ಸಂಬಂಧ 


` ಗಳ ಸೊಗಸಾದ ಕತೆಯಾಗಿದೆ ಇದು. 


ರಂಗ ಮದುವೆಯಾದ ಕತೆ ಕೇಳಿದಿರಿ. 
ಪುದುವೆಯಾದ ಮೇಲೆ ಆತ ರಂಗಪ್ಪ ಎಂಬ 
ಗೌರವ ಪಡೆದು, "ರಂಗಪ್ಪನ ದೀಪಾವಳಿ”, 
"ರಂಗಪ್ಪನ ಕೋರ್ಟ್‌ಸಿಪ್‌' ಎಂಬ ಕತೆ 
ಗಳನ್ನೂ ಶಾಮಣ್ಣ ಹೆ ಳುತ್ತಾ ರೆ. 
ರಂಗಪ್ಪನ ದೀಪಾವಳಿ ಅಂದಕೆ ಅಳಿಯನ 
ಮೊದಲ ದೀಪಾವಳಿ. ಅತ್ಯಂತ ಸಂಭ್ರಮ, 
ಉತ್ಸಾ ಹಗಳಿಂದ ಮಾವನ ಮನೆಗೆ ಹೋದ 
ರಂಗಪ್ಪ ರೆತಳನ್ನು ಮಾತಾಡಿಸುವ ಅವ 
ಕಾಶಕೈ ಪಟ್ಟ ಪಾಡು, ಏನೂ ತಿಳಿಯದ 
ಮುಗ್ಗೆ ಎಂದುಕೊಂಡಿದ್ದರೆ, ರತ್ನ ಸೇರಿಗೆ 
ಸವ್ನಾಸೇರಾಗಿ ಕೊಟ್ಟ ಉತ್ತರ-ಈ ಎಲ್ಲ 
ಅನುಭವದ ತಮಾಷೆ ಕತೆಯ ಒಂದು ಭಾಗ 
ವಾದರೆ, ಅದರ ಇನ್ನೊಂದು ಮುಖ ಇನ್ನೂ 
ಹೆಚ್ಚು ಸಾ ೨ರೆಸ್ಯವಾಗಿದೆ. ರಂಗಪ್ಪ -ರತ್ನ್ನ 
ನಡುವೆ ನಡೆದ ಸಂಗತಿ ಅವರಿಗಲ್ಲದೆ ಬೇರೆ 
ಯಾರಿಗೂ ತಿಳಿಯದ ರಹಸ್ಯ. ಅಂತಹ 
ವಿಷಯವನ್ನು ಶನುಗೆ ಹೆಳಳಿದವಳು 


'ಶೆಂಗಪ್ಪನ ತಂಗಿ ಅನ್ಮುಯ್ಯ ಎಂದು 


ತಪ 


ಆಕೆಯ ವಿಷಯವಾಗಿ ಶಾಮಣ್ಣ ಹೇಳುವ 
ನಾಲ್ಕು ಮಾತು ದೀಪಾವಳಿಯ ವಿನೋಡ 
ಕ್ಕಿಂತಲೂ ಸಾ ಎರೆಸ್ಯವಾಗಿದೆ. ಅದನ್ನು 
ಶಾಮಣ್ಣ ನವರ ಮಾತುಗಳಲ್ಲಿ ಕೇಳುವುದೇ 
ಚೆಂದ: 

“ಅಮ್ಮಯ್ಯ ರಂಗಪ್ಪನ ತಂಗಿ. ಏಳೆಂಟು 
ವರ್ಷದ ಹುಡುಗಿ. ಆದರೇನು ಬಹು ಬದ್ಧಿ. 
ಅವಳಿಗೆ ಮದುವೆಯಾದ ಕಾಲಕ್ಕೆ ಗಂಡನಿಗೆ 
ಬಹು ಕೆಲಸ ಕೊಡುತ್ತಾಳೆ, ನನಗೆ 
ಗೊತ್ತು. ಅವನು ಮಾತಾಡಿಸಿದರೆ, ಇವಳು 
ಮಾತಾಡದೆ ಇರುವುದು. ಮಾತಾಡಿದರೂ 
ಕೊಂಕು ಕೊಂಕಾಗಿ ಮಾತಾಡಾವುದು. 
ಅವನು ಇದ್ದೆ ಡೆ ಇವಳು ನಿಲ್ಲದೆ ಇರುವುದು. 
ಅಂತೂ ಅವನಿಗೆ ತೊಂದರೆಯೇ ಸರಿ, ದೇವರ 
ಸತ್ಯವಾಗಿಯೂ ನಾನು ಚಿಕ್ಕವನಾಗಿಲ್ಲದೆ 
ಇರುವುದು ನನಗೆ ಸಂತೋಷ. ಚಿಕ್ಕವ 
ನಾಗಿದ್ದಿದ್ದ ಕಿ ಅವಳನ್ನು ಮದುವೆಮಾಡಿ 
ಕೊಳ್ಳುವ ಘಟನೆ ಎಲ್ಲಿ ಪ್ರಾಸ್ತವಾಗು 
ತಿತ್ಲೊ ಬಲ್ಲವರು ಯಾರು. 

ಅಮ್ಮಯ್ಯನಿಗೆ ಆಗ ಮೂರು ವರ್ಷ. 
ಆಗಾಗ ಅವಳನ್ನು ನಮ್ಮ ಮನೆಗೆ ಕರಿದು 
ಕೊಂಡು ಹೋಗುತ್ತಿ ದ್ದೆ .. ಒಂದು ದಿನ 
ಮಧ್ಯಾಹ್ನ ಚಾಪೆ ಮೇಲೆ ಉದ್ದಕ್ಕೆ ಕಾಲು 
ಚಾಚಿ ಬಿದ್ದು ಕೊಂಡಿದ್ದೆ. ಅಮ್ಮಯ್ಯನೂ 
ಅಲ್ಲೇ ಕುಳಿತಿದ್ದ ಳು. ನಮ್ಮಾಕೆ ಅಲ್ಲಿ ಬಂದು 
ತಲೆಕೂದಲ ನ್ನು ಸರಿಮಾಡಿಕೊಳ್ಳುತ್ತ, 
ಕುಳಿತರು. ನಾನು ತಮಾಸೆಗೆ, “ನನ್ನ 
ತಲೆಯನ್ನೂ ಬಾಚಬಾರದೆ”, ಎಂದು 
ಕೇಳಿದೆ. “ನಿಮ್ಮ ತಲೆ ಬಾಚಿ ಶೃಂಗಾರ 
ಮಾಡದೆ ಇದ್ದರೆ ಬಹಳ ನಿಂತು 
ಹೋಯಿತು,” ಎಂದರು. “ನೀನು ನನ್ನ 
ಹೆಂಡತಿ. ನನಗೆ ವೆಯಸ್ಸಾದ ಹಾಗೆಲ್ಲ 


೨೪ 


ನಿನಗೂ ವಯಸ್ಸಾಯಿತು ನಿನಗೆ ನನ್ನ 
ಕಂಡರೆ ಅಗತ್ಯವಿಲ್ಲ. ನಾನು ಎರಡನೆಯ 
ಮದುವೆಯನ್ನು ಮಾಡಿಕೊಂಡಿದ್ದರೆ 
ಅವಳು ನನ್ನನ್ನು ಇಸ್ಟು ಅಸಡ್ನೆ ಮಾಡು 
ತಿರಲಿಲ್ಲ” ಎಂದೆ, “ಅದಕ್ಕೇನು ಇವತ್ತು 
ತಲೆ ಬಾಚಿಕೊಳ್ಳೋಣ ಎನಿಸಿತು, ನಾಳೆ 
ಇನ್ನೊಂದು ಮದುವೆ ಮಾಡಿಕೊಳ್ಳೋಣ 
ಅಂತ ತೋರಬಹುದು,” ಎಂದು ಹೇಳಿ 
ಸ ಲ್ಪ ನಕ್ಕರು. ನನಗೆ ಅವರನ್ನು ನೋಡಿ 
ಬಹಳ ಮುದ್ದಾ ಯಿತು.. ಅಕೆಯಲ್ಲಿ 
ಹಿರಿಯಳ ಗಾಂಭೀರ್ಯದ ಜೊತೆಗೆ ಹದಿನಾರರ 


ಹುಡುಗಿಯ ಜಚೆಲುವೂ ಇದೆ. ಎಂಡು 
ಕಂಡಿತು. ಆಕೆಯ ಮಾತಿಗೆ ನಾನು “ನಮ್ಮ 


ಮನೆಯಲ್ಲಿ ಆಗಾಗ ಕಾದಾಡುವ ಬೆಕ್ಟುಗಳ 
ಹೋರಾಟದ ಗದ್ದಲವನ್ನು ನಿಲ್ಲಿಸುವುದೇ 
ಸಾಕಾಗಿದೆ. ನಿನ್ನ ಜೊತೆಗೆ ಇನ್ನೊಬ್ಬ 
ಹೆಂಗಸನ್ನು ತಂದು ನೀವು ಹೋರಾಡು 


ವುದನ್ನು ನೋಡಿ ಬದುಕಿದಹಾಗಾಯಿತು,” 
ಎಂದು ಹೇಳಿದೆ. ಆಕೆಯನ್ನು ನೋಡಿದೆ. 


ಬಹುಜೆನ್ನಾಗಿದ್ದ ರು. ಹತ್ತಿರ ಹೋಗಿ 
ಒಂದು ಮುತ್ತು ಕೊಟ್ಟಿ ಸ್‌ 

ಅಮ್ಮಯ್ಯ ಅಲ್ಲೆ ಕುಳಿತ್ತಿದ್ದಳು. 
ನಾನು ನನ್ನಾಕೆಯ ಹತ್ತಿರ ಹೋದುದನ್ನು 
ನೋಡಿ ನಾನು ಅನರನ್ನು ಕಚ್ಚುವುದಕ್ಕೊ 
ಹೊಡೆಯುವುದ ಕ್ಕೊ ಹೋಡಿನೆಂದು 


ತಿಳಿದು, “ವ್ಯ ವ, ಪಾಟಯ ತಂಬಿಗೆ 
ಹೋಗುತ್ತೀಯಾ?” ಎಂದು ನನ್ನನ್ನು 


ಅಟ್ಟುವುದಕ್ಕೆ ಕೈಯೆತ್ತಿ ಬಂದಳು. ನಾನು 
ಕಚ್ಛಲೂ ಇಲ್ಲ ಹೊಡೆಯಲೂ ಇಲ್ಲ 
ಎಂಬುದನ್ನು ನೋಡಿ ಪ್ರಾಯಶಃ ತನ್ನ 
ಶೌರ್ಯದ ಪ್ರಭಾವದಿಂದಲೇ "ಪಾಟ' ಉಳಿದು 


ಕೊಂಡಳು ಎಂದು ತಿಳಿದು ಸುಪ್ರೀತಳಾಗಿ 
ಅಲ್ಲೇ ಕುಳಿತಳು. 


ಪುಸ್ತಕ ಪ್ರಪಂಚ ಮಾರ್ಚಿ, ೧೯೯೮ 


ನಡೆದದ್ದು ಇಷ್ಟು. ಅನಂತರ 
ಅಮ್ಮಯ್ಯ ನೆರೆಹೊರೆಯ ಮನೆಯವರಿಗೆಲ್ಲ 
ಈ ವಿಷಯವನ್ನು ತನಗೆ ತಿಳಿದಂತೆ ಬಣ್ಣ 
ಕಟ್ಟ ಹೇಳುತ್ತ ಹೋದುದು ಪಾಪ? 
ಶಾಮಣ್ಣ ನವರಿಗೆ ಗೊತ್ತಾಗುತ್ತಲೆ 
ಇರಲಿಲ್ಲ. ಅವರಿಗೆ ಇದು ಗೊತ್ತಾದುದತಿ 
ರತ್ನಾ ಅವರನ್ನು ರಾಮಾಭಟ್ವರ" ಮನೆಗೆ 
ಕರೆದುಕೊಂಡು ಹೋದಾಗ, ಗೊತ್ತಾಗಲಿ 
ಎಂಬ ಉದ್ದೆ (ಶದಿಂದಲೇ ರತ್ತೆ ಅವರನ್ನು 
ಆ ಮಧ್ಯಾಹ್ನ ಅಲ್ಲಿಗೆ ಕರೆನೊಯ್ತಳು. ಆ 
ಮನೆಯಲ್ಲಿ ಪ್ರತಿ ದಿನದೆ ವಾಡಿಕೆಯಂತೆ 
ಸೇರಿದ್ದ ಹುಡುಗಿಯರು ಅಮ್ಮಯ್ಯ ಆ 
ವೇಳೆಗೆ ಎಲ್ಲರಿಗೂ ವರದಿ ಮಾಡಿದ್ದ 
ವಿಚಾರವನ್ನು ಕುರಿತು ತಮ್ಮೊಳಗೆ 
ಜೋರಾಗಿ ಮಾತಾಡಿಕೊಳ್ಳು ತ್ತಿದ್ದ ರತಿ, 
ಶಾಮಣ್ಣ ನವರು ಹೊರಗೆ ನಿಂತೇ ಕೇಳ 
ದರು. ವಿಷಯವೇ ಅದು ಎಂದು ಗೊತ್ತಾ. 
ಯಿತು. ಹುಡುಗಿಯರು, “ಇದೇನು ನಾಚಿ? 
ಕೇಡಮ್ಮಾ ! ಅರವತ್ತು ವರ್ಷದ ಮುದು 
ನಿಗೆ ತಲೆಬಾಚಿಸಿಕೊಳ್ಳುವ, ಎರಡ; 
ಮದುವೆ ಮಾಡಿಕೊಳ್ಳು ವ ಹುಚ್ಚು”! 
ಎಂದು ಆಡಿಕೊಳ್ಳುತ್ತ ಮುುಸುಮುಸ 
ನಗುತ್ತಿ ದ್ದರು. ಶಾಮಣ್ಣ ನವರು ಒಳ] 
ಕಾಲಿಟ್ಟರು. ಅವರನ್ನು ನೋಡುತ್ತ 
ಹುಡುಗಿಯರೆಲ್ಲ ಮತ್ತ ಷ್ಟು ಜೋರಾ! 
ನಗುತ್ತ ಒಳಕ್ಕೆ ಓಡಿ ಹೋದರು. 

ಈ ಅನುಭವದಿಂದ ಶಾಮಣ್ಣ ನವರ 
ಕಿರಿಯರಿಗೆ ಒಂದು ಎಚ್ಚರಿಕೆಯ ಮಾತ 
ಹೇಳುತ್ತಾರೆ. “ನೋಡಿ, ಅಂತಹ ಸಂದಭ 
ನಿಮ್ಮ್ಮ ಬಾಳಿ ನ ಲ್ಲಿ ಬಂದಾಗ ಹತ್ತಿ 
ಯಾರಾದರೂ ಮಕ್ಕಳಿದ್ದರೆ “ಇವರಿದ 
ರೇನು” ಎಂದು ಮಾತ್ರ ಅಲಕ್ಷ್ಯ ಮಾ 


ಶ್ರೀನಿವಾಸರ ಸಣ ಕತೆಗಳು 


ಬೇಡಿ. ನನ್ನ ಹಾಗೆ ವಯಸ್ಸಾದವರಂತೂ 
ಇನ್ನೂ ಎಚ್ಚರಿಕೆ ವಹಿಸಬೇಕು. ಯಾರಾ- 
ದರೂ ಮಕ್ಕಳು ಹೇಳಿದ್ದು ಕೇಳಿದರೆ, 
ಪಾಪ | ಮುಗ್ಧ ಮಕ್ಕಳ ಬಾಯಿಂದ 
ಸುಳ್ಳು ಬರುವುದಿಲ್ಲನೆಂದೇ ತಿಳಿದು, 
"ಇನೇನು, ಇಷ್ಟ ವಯಸ್ಸಾದ ಮೇಲೂ 
ಈ ಅನಿವೇಕನೇ?” ಎಂದು ಹೇಳುವರು. 
ಆಗ ನಗೆಗೇಡಿಗೆ ಗುರಿಯಾಗುವಿರಿ. ಜೋಕೆ | 
ಹೇಳಿದ್ದೇನೆ.” 

ಹೀಗೆ ರಂಗ ಪ್ಪ ನ ಕತೆಗಳು, 
ವೆಂಕಟರಾಯನ ಪಿಶಾಚಿ ಎಂಬ ಕತೆ 
ಉಗ್ರಪ್ಪನ ಉಗಾದಿ ಎಂಬ ಕತೆಗಳಲ್ಲಿ 
ಕಾಣುವ ಸರಸ-ನಿನೋದ ಒಂದು ಸಂಸ್ಕೃತ 
ಹಾಗೂ ಪರಿಶುದ್ಧ ಮನೋಧರ್ಮದ 
ಗುಣ. ಇಂತಹ ಮನೋಧರ್ಮ ರೂಪು 


೨೯ 


ಗೊಳ ಬೇಕಾದರೆ ಹಲವಾರು ಮಾನವೀಯ 
ಗುಣಗಳು ಮೈಗೂಡಿರಬೇಕಾಗುತ್ತದೆ. 

"ಇದು ಶ್ರೀನಿವಾಸರ ಕತೆಗಳ ಕೆಲವು 
ನಮೂನೆ ಅಸ್ಟೆ. ವೆಂಕಟಿಗನ ಹೆಂಡತಿ, 
ಮಸುಮತ್ತಿ, ಒಂದು ಹಳೆಯ ಕತೆ 
ಬಾದಷಹನ ತೀರ್ಪು, ಕವಿಯ ಬಾಳಿನ 
ಕೊನೆ ದಿನ್ನ ಹೇಮಕೂಟವಿಂದ ಬಂದ 


ಮೇಲೆ, ಮೊಸರಿನ ಮಂಗ ಮ್ಮ k 
ಇಂದಿರೆಯೊ. ಅಲ್ಲವೊ ಬೀದಿಯಲ್ಲಿ 


ಹೋಗುವ ನಾರಿ, ನಮ್ಮ ಮೇಷ್ಟರು ಎಂಬ 
ಬೇರೆ ಬೇರೆ ನಮೂನೆಯ ಕತೆಗಳೂ ಶ್ರೇಷ್ಠ 
ವಾದ್ಯ ಮರೆಯಲಾಗದ ಕತೆಗಳಾಗಿವೆ. 
ಒಂದೊಂದರಲ್ಲೂ ಒಂದೊಂದು ಬಗೆಯ 
ಮಾನವೀಯ ಹೃದಯದ ವಿಡಿತವಿರು 
ವುನು ಸಿಹೃದಯರಲ್ಲಿ ಪಡಿನುಡಿಯುತ್ತದೆ. 


ಜೀನಮಾನ ಪೂರ್ತಿ ಶಿಶುಗಳಾಗಿಯೆಂೇ್ಶ ಉಳಿದಿರಲು ನನುಗೆ ಅವಕಾಶ ಒದಗುವ 
ಕ್ರಿಯಾಶ್ರೇತ್ರವೆಂದರೆ ವ್ಯಾಸಂಗ ಮತ್ತು ಸಾರ್ವತ್ರಿಕವಾಗಿ ಯತದ ಹಾಗೂ 


ಸೌಂದೆರ್ಯೇದೆ ಅನೆ ೇಷಣೆ, 


—ಐಸರ್‌ಸ್ಟೈ ನ್‌ 


ಸೂರದಾಸರ ಭ್ರಮರಗೀತ 


MS ಕಗ ಬಸದ ಸರ್ವಾರ್ಥ ಇ ರಾನಾ 


ಡಾ| ಎಂ. ಎನ್‌. ಮೃತ್ಯುಂಜಯ 
೯೩೨, ೨ನೇ ಹಂತ, ೫ನೇ ಮುಖ್ಯರಸ್ತೆ 
ಬೋಗಾದಿ ಉಕ್ತರ ಬಡಾವಣೆ 

ವೆಕ್ಕಿ ಸೂರೆತಿ ೫೭೦ ೦೦೬ 


*ಸೂರ ಸೂರ, ಸಹಿ ತೊಲಸೀ, 
ಉಡತಿಗಣ ಳೇಶವದಾಸ್‌* 


ಹಿಂದೀ ಸಾಹಿತ್ಯದಲ್ಲಿ ಉಪಾಲಂಭ 
ಕಾವ್ಯದ ರೀತಿಯಲ್ಲಿ “ಭ್ರ ಮರ ಗೀತ* ವಿಶೇಷ 
ಮಹತ ಎದ್ದಾಗಿವೆ. 

ಭ್ರಮರ ಗೀತ “ಭ್ರಮರ ಮತ್ತು 
“ಗೀತ” ಎಂಬ ಎರಡು ಶಬ್ದಗಳ ಜೋಡಣೆ 
ಯಿಂದ ಆಗಿದೆ. “ಭ್ರಮರ?” ಶ್ಯಾಮ ವರ್ಣದ 
ಹಾರುವಂಥ ಒಂದು ಕೀಟವಾಗಿದೆ. ಇದಕ್ಕೆ 
ಮಧುಕರ್‌, ಮಧುಪ, ಅಲಿ, ಭೈಂಗ್ಯ 
ಭೌಂರಇತ್ಯಾದಿ ಹೆಸರುಗಳಿವೆ. ಭ್ರಮರದ 
ಶ್ಯಾಮ ಶರೀರದ ಮೇಲೆ ನೀತ ವರ್ಣದ 
ಒಂದು ಸೂತ್ರ ಇರುತ್ತದೆ. "ಗೀತ' ಎಂದರೆ 
ಗಾನ. 

ಭ್ರಮರ ಗೀತ ಎಂದರೆ “ಭ್ರಮರದ 
ಗಾನ” ಅಥವಾ ಭ್ರ) ಮರವನ್ನು ಲಕ್ಷ್ಯ 
ನಾಗಿಟ್ಟುಕೊಂಡು ಹಾಡಿದ ಗಾನ--ಎಂದಾ 
ಯಿತು. 


ಭ್ರಮರ ಗೀತದ ಅರ್ಥವಿಸ್ತಾರೆ 

ಕಾವ್ಯದಲ್ಲಿ “ಭ್ರಮರ” ಶಬ್ದದ ಉಪ 
ಯೋಗ ಕೃಷ್ಣ ಮಕ್ತು ಅವನ ಸ್ನೇಹಿತ 
ಉದ್ದ ವೆನಿಗಾಗಿ ಮಾಡಲ್ಪಟ್ಟ ದೆ. 


ಶ್ರೀಕೃಷ್ಣ ಮತ್ತು ಉದ್ಭವ ಶ್ಯಾಮ 
ವೆರ್ಣದವರಾಗಿದ್ದೆರು; ಏೀತಾಂಬಕವನ್ನ್ನಿ 
ಉಡುತ್ತಿದ್ದೆ ರು. ಉದ್ದೆ ವನ ವೇಷ ಮತ್ತು 
ಉಡುಪು ಭ್ರಮೆರೆದ ಸಮಾನವಾಗಿಯೇ 
ಇದ್ದು ವೆ, ಉದ್ದ ವ ಅಂತವರ್ಮಿಖೀ ಸಾಧನೆ 
ಯಲ್ಲಿಯೇ ತಲ್ಲೀನನಾಗಿ ಕಮಲ-ಸಂಪುಟಿ 
ದಲ್ಲಿ ಆವೃತವಾಗಿರುವ, ಮೌನವಾಗಿ 
ಸಮಾಧಿಸ್ಥ ಭ್ರಮರದ ಸಾಮ್ಯವನ್ನು 
ನೆನಪಿಗೆ ತರುವವನಾಗಿದ್ದನು. ಅಂದಕೆ 
“ಭ್ರ ಮರೆ ಗೀತ*ದಲ್ಲಿ ಉ ದ್ರ ವನನ್ನು 
“ಬ್ರ ಶೆ ಮರ?ೌದೆ ಪ ತೀಕವಾಗಿ ಗುರುತಿಸ 
ಲಾಯಿತು. 

ಈ ರೀತಿಯಲ್ಲಿ *ಭ ಮರ ಗೀತ”ದ ಅಥ 
“ಭ್ರಮರವನ್ನು ಲಕ್ಷ್ಯವಾಗಿಟ್ಟುಕೊಂಡ 
ಬರೆದ ಹಾಡು” ಎಂದಾಯಿತು. 

ಶ್ರೀಕೃಷ್ಣನ ವರ್ಣ ಭ್ರಮರದ ಸಮಾ; 
ವಾಗಿದೆ. ಶ್ರೀಕೃಷ್ಣ ಪೀತಾಂಬರ ಧಾರ 
ಮಾಡುತ್ತಾನೆ. 

ಭ್ರಮರದ ಶರೀರದ ಮೇಲೆ ಹಳದಿಯ 
ಚಿಹ್ನೆ (ಗೆರೆ) ಇದೆ. ಭ್ರಮರ ಸ ಎರೆ-ಗುಂಜ 
ಯಿಂದ ಮನಸ್ಸನ್ನು ಮುಗ್ಧಗೊಳಿಸುತ್ತರ 


ಸೂರದಾಸರ ಭ್ರಮರಗೀತ 


ಕೃಷ್ಣ ಪಿಳ್ಳಂಗೋವಿಯ ಮಧುರ ಧೆ ತಿ 
ಯಿಂದ ಜನಮನವನ್ನು ಮುಗ್ಧ ಗೊಳಿಸಿ 
ತ್ತಾನೆ. ಭ್ರಮರ ಒಂದು ಪುಷ್ಪದ ಪ್ರೇಮ 
ವನ್ನು ಮುರಿದು ಮುಂದಿನ ಪುಷ್ಪ ಕೆ ಹಾರು 
ತ್ತದೆ; ಶ್ರೀಕೃಷ್ಣನೂ ಸಹ ಗೋಪಿಯರ 
ಪ್ರೇಮವನ್ನು ಮುರಿದೂ ಹಾಕಿ ಮಥುರಾಕ್ಕೆ 
ಹೊರಟು ಹೋಗುತ್ತಾನೆ. 

ಭ್ರಮರವು ಪುಷ್ಪದ ರಸವನ್ನು ಕದಿಯೂ 
ತ್ತದೆ; ಕೃಷ್ಣ ಗೋ-ರಸವನ್ನು ಕದಿಯಖ 
ತ್ತಾನೆ. ಪುಷ್ಪ-ರಸವನ್ನು ಹೀರಿ, ನಂತರ 
ಅದನ್ನು ಬಿಸಾಡಿ, ಭ್ರಮರ ದುಷ್ಟ ತೆಯನ್ನು 
ಪ್ರದರ್ಶಿಸುತ್ತದೆ. ಶ್ರೀಕೃಷ್ಣ ಗೋಪಿಯ 
ರನ್ನು ಪ್ರೀತಿಸಿ ಅವರನ್ನು ಬಿಟ್ಟು 
ಮಥುರಾಕ್ಕೆ ಹೊರಟುಹೋಗುತ್ತಾನೆ. 

ಇಲ್ಲಿ “ಭ್ರಮರ? ಶಬ್ದ ಪ್ರ ತೀಕಾರ್ಥದಲ್ಲಿ 
ಉಪಯೋಗಿಸಲ್ಪಟ್ಟಿದೆ. “ಭ್ರಮರ 
ಶ್ರೀಕೃಷ್ಣ ಮತ್ತು, ಉದ್ಭವೆಇಬ್ಬರಿಗೂ 
ಪ್ರಯುಕ್ತ ವಾಗಿದೆ. 

ಹಿಂದೀ ಕಾವ್ಯದಲ್ಲಿ ಕೃಷ್ಣ, ರಾಧಾ 
ಮತ್ತು ಗೋಪಿಯರ ಪ್ರೇಮಾ ಪ್ರಸಂಗ 
ವನ್ನು ತೆಗೆದುಕೊಂಡು ಉದ್ಭವ ಮತ್ತು 
ಭ್ರಮರದ ಮಾಧ್ಯಮದಿಂದ ಬರೆದ ಕಾವ್ಯ 
ವೆಲ್ಲಾ “ಭ್ರಮರ ಗೀತ”ದ ಕ್ಷೇತ ಕೈ ಬರು 
ತಬ 

“ಭ್ರಮರ ಗೀತ” ವಿಶ್ರಲಂಭ ಶೃಂಗಾರದ 
ಕಾವ್ಯ. ಕೃಷ್ಣ ಗೋಪಿಯರೊಂದಿಗೆ ಪ್ರೇಮ- 
ಲೀಲೆಗಳನ್ನು ನಡೆಸಿ, ಅವರನ್ನು ತನ್ನ 
ವಿಯೋಗದಲ್ಲಿ ಸಂಕಟ ನಡುವ ಹಾಗೆ ಮಾಡಿ, 
ಮಥಾರಾಕ್ಕೆ ಹೊರಟುಹೋಗುತ್ತಾ ನೆ. 
ಮಥುರಾದಲ್ಲಿ ಕಂಸನ ವಧೆ ಮಾಡಿ ರಾಜ. 


4೧ 


ಕಾರ್ಯದಲ್ಲಿ ಲೀನನಾಗುತ್ತಾನೆ. ಗೋಕುಲಕ್ಕೆ 
ವಾಪಸು ಬರುವ ಪ್ರಸಂಗ ಬರುವುದಿಲ್ಲ. 
ತನ್ನ ಜ್ಞಾನೀ ಮಿತ್ರನಾದ ಉದ್ದ ವನನ್ನು 
ಗೋಕುಲದಲ್ಲಿ ವಾಸಿಸುತ್ತಿರುವ ತಾಯಿ- 
ತಂದೆ, ಗೋಪ-ಗೋವಿಯರನ್ನು ಸಾಂತ ನ 
ಗೊಳಿಸುವುದಕ್ಕೋ ಸ್ಕರ ಕಳುಹಿಸಿಕೊಡು 
ತ್ತಾನೆ. ಗೋಕುಲದಲ್ಲಿ ಉದ್ಭವ-ಗೋಪಿ 
ಯರ ಮಧ್ಯೆ ವಾದ-ವಿವಾದ ನಡೆಯುತ್ತದೆ. 
ಉದ್ಭವ ವಾದ-ವಿವಾದದಲ್ಲಿ ಸೋಲುತ್ತಾನೆ. 
ಗೋಪಿಯರ ಪ್ರೇಮ-ಭಾವನೆಯಲ್ಲಿಯೇ 
ನಿಮಗ್ನ ನಾಗಿ ಅಲ್ಲಿಂದ ಮಥುರಾ ಳೆ 
ಹಿಂದಿರುಗುತ್ತಾನೆ. 

ಭ್ರಮರಗೀತದ ಕಥೆ ಇಷ್ಟು ಸಂಕ್ಷಿಪ್ತ 
ಹಾಗೂ ನೇರವಾಗಿದೆ. 

ಭಾಗವತ ಬರೆದ ಪುಣ್ಯಾತ್ಮ ಗೋಪೀ. 
ಉದ್ಭವ--ಸಂವಾದದ ಮಧ್ಯೆ ಒಂದು 
ಭ್ರಮರವನ್ನು ತಂದಿಡುತ್ತಾನೆ. ಒಂದು 
ಭ್ರವಾರ ಹಾರುತ್ತಾ ಹಾರುತ್ತಾ ಬಂದೂ 
ಒಬ್ಬ ಗೋಪಿಯ ಚರಣವನ್ನೆ ₹€ ಕಮಲ 
ವೆಂದು ತಿಳಿದು ಕುಳಿತುಕೊಳು ತ್ತ ಡೆ. 

ಗೋಪಿಯರು ಉದ್ದ ವನನ್ನು ಬಿಟ್ಟು 
ಭ್ರಮರ ದ ಜಿನ್ನಟ್ಟುತ್ತಾರಿ ಅನರು 
ಭ್ರಮೆರವನ್ನು ದ್ದೆ ೇಶಿಸಿ ಕೃಷ್ಣ ಮತ್ತು 
ಉದ್ದ ವರನ್ನು ನಿಂದನೆ ಮಾಡುತ್ತಾರೆ. 

ಗೋಪಿಯರೆದುರಿಗೆ ಉದ್ದ ವನ ಜ್ಞಾ ನ- 
ಗರ್ವ ತಗ್ಗಿ ಹೋಗುತ್ತದೆ. 


ಭಾಗವತದ ಕಥಾನಕದ ಆಧಾರದ ಮೇಲೆ 
ಕಾನ್ಯ ರಚನೆ ಆಗುತ್ತಲೇ ನಡೆಯಿತು. 

ಇದರ ಹೆಸರು “ಭ್ರ ಮರೆ ಗೀತ” ಎಂದಾ 
ಯಿತ. 


43 


ಪುಸ್ತಕ ಪ್ರಪಂಡ--ವರಾರ್ಚಿ, ೧೯೯೮ 


ಭಾಗವತ ಮತ್ತು ಸೂರದಾಸರ ಭ್ರಮರೆ ಗೀತ 


ಶ್ರೀಕೃಷ್ಣ ಉದ ನನನ್ನು *ಫ್ಟ ಜ”ಕೈ 
ಘೋ | ನೆ _“ಮಾತಾ-ಪಿಶರ ಕ. 
ಕ್ಷೇಮ ವಿಚಾರಿಸಲು ಮತು, ತಿಳುವಳಿಕೆ 
ಹೇಳಿ ಪ್ರ ಸನ್ನ ಗೊಳಿಸಲು ಹಾಗೂ ಸಂತುಷ್ಟಿ 
ಗೊಳಿಸುವುದಕ್ಕೊ ಸ್ಸ ರ ಅದರ ಜೊತಿಗೆ 
ಗೋಪಿಯರಿಗೆ ನಲಿ ಹೇಳಿ, ಅವರ 
ವಿಯೋಗ-ವ್ಯಥೆಯೆನ್ನು ಕಡಿಮೆ ಮಾಡಿ 
ಸಾಂತ್ರನಗೊಳಿಸುವುದಕ್ಕೋಸ್ಕರ 

ಸೂರದಾಸರ ಉದ್ಧವ ಜ್ಞಾ ನ ಮತ್ತು 
ಯೋಗದ ಉಪದೇಶ ಕೊಡುತ್ತಾನೆ. 
ಭಾಗವತದಲ್ಲಿ ಹಾಗಲ್ಲ. ಭಾಗವತದ ಉದ್ದ ವ 

ನಿಗೆ ತನ್ನ ಜ್ಞಾ ನದ ಗರ್ವ ಇಲ್ಲ. ಟೆಕಿ 

ಗೋಪಿಯರ ಅನನ್ಯ ಪ್ರ ಶಂಸೆಗೊಳಗಾಗು 
ತಾನೆ. ಅವನು ಗೋನಿಯರಿಗೆ ಜ್ಞಾನ, ನ, 
ಯೋಗ್ಯ, ನಿರ್ಗುಣದ ಉನದೇಶವನ್ನು ರ 
ವುದಿಲ್ಲ. 

ಭಾಗವತದ ಗೋಪಿಯರು ಕೃಷ್ಣನ 
ಕುಶಲ ಕ್ಷೇಮವನ್ನು ವಿಚಾರಿಸುತ್ತಾ ರೆ. 
ನಂತರ ಅನನಿಗೆ ಉಪಾಲಂಭ ಕೊಡುತ್ತಾರೆ. 
ವಿರಹೆ-ವೇದನೆಯಿಂದ ವ್ಯಾಕುಲರಾಗಿ 
ಅಳಲು ಪ್ರಾರಂಭಿಸುತ್ತಾರೆ. ಇದೇ ಸಂದರ್ಭ 
ದಲ್ಲಿ: ಎಲ್ಲಿಂದಲೋ ಒಂದು ಭ್ರಮರ 
ಹಾರತಿತ್ತಾ ಹಾರುತ್ತಾ ಬಂದು ಒಬ್ಬ 
ಗೋಪಿಯ ಪಾದದ ಮೇಲೆ ಕುಳಿತುಕೊಳ್ಳು 
ತ್ತದೆ. ಆ ಭ್ರಮರವನ್ನು ಉಜ್ಜಿ ₹ಶವಾಗಿಟ್ಟು 
ಕೊಂಡು ಪ್ರೇಮದಲ್ಲಿ ಪುರುಷರು ಮಾಡುವ 
ನಿಶಾ ಎಸಘಾತವನ್ನು ಸ ರಣೆ ಮಾಡಿಕೊಂಡು 
ಗಂಡಸರೆ ಭತ್ಸ ೯ನೆ ಮಾಡುತ್ತಾ, ರೆ. 

ಗೋಪಿಯರ ದೃಢ "ಪ್ರೇಮ-ಭಕ್ತಿ' 
ಯನ್ನು ನೋಡಿ ಉದ್ದ ವನ ಹೃದಯ 


ಗೋಪಿಯರ ವಿಚಾರದಲ್ಲಿ ಶ್ರದ್ಧೆಯಿಂನ 
ತುಂಬಿ ಬರುತ್ತದೆ. ಅವರು ಜ್ಞಾ ನ, ಯೋಗ, 
ಕರ್ಮ--ಇನೆಲ್ಲವುಗಳ ತುಲನೆಯಲ್ಲಿ 
ಗೋಪಿಯರ ಐಕಾಂತಿಕ ಭಕ್ಕಿ-ಭಾವನೆ 
ಯನ್ನು ಪ್ರ ಶಂಸೆ ಮಾಡುತ್ತಾನೆ. 

ಭ್ರ ಗ್‌ ಗೀತದ ರಚನೆಯಲ್ಲಿ ಭಾಗವಶ 
ಕಾರನ ಉದ್ದೇಶ ಜ್ಞಾನ- -ಭಕಿ,ಯ ದ್ವ ೦ದ್ವ 
ವನ್ನು ಎತ್ತಿ ತಗಿ. 
ಅವನು ಜ್ಞಾನ, ಕರ್ಮ, ಭಕ್ತಿಯ 
ಸಾಮರಸ್ಯದ ಸ್ಟಾ ಪನೆ ಮಾಡಿದ್ದಾ ನೆ: 

ಸಂ... ಸಹ ಈಶ್ವರ-ಪೆ ಪೆ ಮದ 
ವಿಚಾರ ಹೇಳಿದ್ದಾರೆ. ಆದರೆ. ಇವರತ ಷಃ 
ಪ್ರಸಂಗದಲ್ಲಿ ನಿರ್ಗುಣ, ಸಗುಣ ಹಾಗೂ 
ಜ್ಞಾ ನ-ಭಕ್ತಿಗಳ ರೋಚಕ ವಿವಾದವನತ್ನಿ 
ಎತ್ತಿ ಕಾವ್ಯ-ಚಮತ್ಸಾಾರ ಮತ್ತು ಸರಸತೆ 
ಸೃಷಿ ಸಿದ್ದಾರೆ, 

ಈ ರೀತ್ಕಿ ಭಾಗವತಕಾರ ಮತ್ತು ಸೂರ 
ದಾಸರ ಉದ್ದೇಶದಲ್ಲಿ ಮೂಲತಃ ಅಂತರ 
ಏನೂ ಇಲ್ಲ. ಆದರೆ ಉದ್ದೇಶ ಪ್ರಾಪ್ತಿಯ 
ಪದ್ಧ ತಿಯಲ್ಲಿ ಭಿನ್ನ ತೆ ಇದೆ. 

ಈ ಭಿನ್ನತೆಯ ಸೂರದಾಸ 
ಮೌಲಿಕತೆ. 

ಭಾಗವತಕಾರನ ಉದ್ದಿ (ಶ ಕೇವಲ ಧರ, 
ಸಾಧನೆ. 

ಭಾಗವತ (ಸಂಸ್ಥತ)ದ ಕಥೆ ಹಿಂದಿಯ 
ಭ್ರಮರ ಗೀತೆಗಳ ಆಧಾರವಾಗಿದೆ. ಸೂ 
ದಾಸರ ಉದ್ಭವ “ವ್ರಜ. _-ಭೂವಿಿ 
ಹೋಗಲು ತಯಾರಾಗುತ್ತಾನೆ... ಆದ 
ಶ್ರೀಕೃಷ್ಣನ ಮೋಹಯುಕ್ತವಾದಂ 
ಮಾತನ್ನು ಕೇಳಿ ನಸುನಗುತ್ತಾನ. ಮನಸ 


ಸೂರದಾಸರ ಭ್ರಮರಗೀತ 


ನಲ್ಲಿ ಜಾ ಶ್ಹಿನ-ಗರ್ವವನ್ನು 
ತ್ತಾನೆ. 

ಸೂರದಾಸರ ಶ್ರೀಕೃಷ್ಣ ಉದ್ದ ವನಿಗೆ 
ಕೇವಲ ಸಾಂತ ನ ಕೊಡುವುದಕ್ಕೆ ಮಾತ್ರ 
ವಲ್ಲ; ನಿರ್ಗುಣದ ಉಸದೇಶದ ವಿಚಾರ 
ವನ್ನು ಹೇಳಲು ಕೂಡ ತಿಳಿಸುತ್ತಾನೆ 

ಸೂರದಾಸರ ಗೋಪಿಯರು ವಾಕ್‌” ಚತು 
ರರು. ಭಾಗವಶಕಾರನ ಉದ್ಭವ ಗೋಪಿಯರ 
ಕೃಷ್ಣ -ಪ್ರೇಮವನ್ನು ಪ್ರಶಂಸಿಸುತ್ತಾನೆ. 
ಸಿಂ ಉದ ವ ಅವರ ಕಷ. 
| ಎ ೪೧ಣ 
ಪ್ರೇಮದ ನಿರರ್ಥಕತೆಯನ್ನು ತಿಳಿಸಿ 


ಹೊರಸೂಸು 


ಹೇಳಲು, ಜ್ಞಾ ನ ಮತ್ತು ಯೋಗದ 
ಉಪದೇಶ “wk ಡಲು ಪ್ರಾರಂಭಿಸು 
ತನೆ. 


ಥೈೇಯಸಾಧನೆಗೆ ತಸ್ನೆನ್ನು ತಾನು 


44 


ಗೋಪಿಯರ ಸರಳ ಹೃದಯದ ನಿಷ್ಕಾ ಮ 
ಭಕ್ತಿಯ ಮುಂದೆ ಉದ್ದ ನ ನಿರುತ್ತ ನಾಗು 
ತ್ಲಾನೆ, ಪರಾಜಿತನಾಗುತ್ತಾ ನೆ. 

ಇದು ನಿರ್ಗುಣ ಭಕ್ತಿಯ ಮೇಲೆ 
ಸಗುಣದ್ಕೆ ಜ್ಞಾ ನದ ಮೇಲೆ ಭಕ್ತಿಯ 
ಶ್ರೇಷ್ಠತೆ ಸರಳತೆಯ ಮೇಲೆ ಒಯನ್ನು 
ತೋರಿಸುತ್ತದೆ. 

ಸೂರದಾಸರು ನಾರಿಯ ತಪಸ್‌ ಮತ್ತು 
ಯೋಗದ ಬದಲಿಗೆ ನಾರಿಯ ಸಮರ್ಪಣೆ 
ಮತ್ತು ಅನನ್ಯತೆಯ ಮೇಲೆ ವಿಶೇಷವಾಗಿ 
ಗಮನ ಹರಿಸಿದ್ದಾರೆ; ಒತ್ತಿ ಹೇಳಿದ್ದಾರೆ. 

ಪುರಾಣ ಮತ್ತು ಕಾವ್ಯದಲ್ಲಿ ಏನು 


ವ್ಯತ್ಯಾಸ ಇರುತ್ತದೆಯೋ, ಅದೇ ವ್ಯತ್ಯಾಸ 
ಭಾಗವತ ಮತ್ತು 
ಗೀತೆಯಲ್ಲಿದೆ. 


ಸೂರದಾಸರ ಭ್ರಮರ 


ತ್ರಿಕರಣಪೂರ್ವಕವಾಗಿ ನಿನೇದಿಸಿಕೊಂಡನ 


ಮಾತ್ರ ನಿಜವಾದ ನಾಯಕನಾಗಬಲ್ಲ. ಎಂದೇ ನಾಯಕತ್ವ ವೃಕ್ತಿಯ ಸರ್ವಸ್ವ 


ವನ್ನೂ ಬೇಡುತ್ತದೆ. 


—ಐಸ್‌ಸ್ಟೈನ" 


ರಾಜೀನಾಮೆ 


ಕಛೇರಿಯ ಗುಮಾಸ್ತ ಎಂದಕ್ಕೆ ಸೃಷ್ಟಿ 
ಕರ್ತನ, ಒಂದು ಮೂಕ ಸೃಷ್ಟಿ. ಒಬ್ಬ 


ಕೆಲಸಗಾರನ ಮೇಲೆ ಜೋರು ಮಾಡಿದರೆ 
ಆತ ಕೆಲಸ ಮಾಡಲು ನಿರಾಕರಿಸುತ್ತಾನೆ. 


ಒಬ್ಬ ಕೂಲಿಯವನನ್ನು ಬೈದಿರೋ ಹೊತ್ತ 
ಸಾಮಾನನ್ನು ಕೆಳಗೆ ಹಾಕಿ ಹೋಗುತ್ತಾನೆ. 
ಒಬ್ಬ ಭಿಕ್ಷುಕನನ್ನು ಮೂದಲಿಸಿದಕೋ 
ಆತ ತೀಕ್ಷ್ಮ ನೋಟನೊಂದನ್ನು ನಿಮ್ಮತ್ತ 
ಬೀರುತ್ತಾನೆ. ಒಂದು ಕತ್ತೆಯಾದರೂ, 
ಮುಯ್ಯಿಗೆ ಮುಯ್ಯಿ ತೀರಿಸಿಕೊಳ್ಳುವಂತೆ 
ಒಡೆಯುತ್ತದೆ. ಆದರೆ ಕಛೇರಿಯ ಗುಮಾಸ್ತ 
ಮಾತ್ರ ಎಲ್ಲವನ್ನೂ ಮೌನವಾಗಿ ಸಹಿಸು 
ತ್ಲಾನೆ. ಇಸ್ಟ್ರಾದರೂ, ಅದೃಷ್ಟ ಮಾತ್ರ 
ಅನನ ಮೇಲೆ ಕೃಪೆ ತೋರದು. ಪಾಳು- 
ಬಿದ್ದೆ ಪ್ರದೇಶಗಳಾದರೂ, ತಮ್ಮ ಅದೃಷ್ಠ ಕೈದ 
ಸರದಿ ಕಾಣುತ್ತವೇನೋ. ಮಳೆಗಾಲ ಅವು 


ಗಳಿಗೂ ಒಂದು ಹಸುರಿನ ಹೊಡಿಕೆ ಹಾಕ 
ಬಹುಡು. ಅಲ್ಲೆಲ್ಲೋ ಕಿರುಹಣತೆಗಳು 


ಚಿಳಗಬಹುದು. ಆದೆಕೆ ಕಛೇರಿ 
ಗುಮಾಸ್ಕೆಗೆ ಮಾತ್ರ ತನ್ನ ಯಾಂತ್ರಿಕ 
ಜೀನನಕ್ಕೊಂದು ಉಸಃಕಾಲನೆನ್ನು ವುಜೀ 
ಇಲ್ಲ. ಚಳಿಗಾಲದ ಮುಂದೊಂದು ವಸಂತ 
ವಿಲ್ಲ. ಅನನ ಕತ್ತಲ ಪ್ರಪಂಚದಲ್ಲಿ, 


ಬ, ಎಸ್‌. ಲಲಿತ 

೭೦೨, ಮೊಡೆಲನೆ ಮಹಡಿ, 
೧೩ನೇ ಮೇನ್‌, ಸರಸ್ವತಿಪುರಂ 
ಮೈಸೂರೂ-೫೭೦೦೦೯ 


ಬೆಳಕಿನ ಕಿರಣ ಇಣುಕುವುದೇ ಇಲ್ಲ. 
ಮುದುಡಿದ ಮುಖಕ್ಕೊಂದು ನಗೆಯ 
ಲೇಪವೂ ಇಲ್ಲ. ಲಾಲಾ ಫತೇಚಂದ" ಕೂಡ 
ಇಂಥ ಗುಂಪಿಗೆ ಸೇರಿದವನಾಗಿದ್ದ. 
ಕೆಲವೊಮ್ಮೆ ಹೆಸರು ಮನು ಷ್ಯ ನ 
ನಡವಳಿಕೆಯನ್ನು ಪ ಕ್ರ ತಿಬಿಂಬಿಸುತ್ತದೆನ್ನು 
ತ್ಲಾರೆ. ಫತೆಚಂದ್‌ ಎಂಡರೆ "ವಿಜಯದ 
ಚಂದ್ರ? ಎಂದರ್ಥ, ಈ ಹೆಸರು ಫತೇಚಂದ 
ನಿಗೆ ಸ್ವಲ್ಪವೂ ಹೊಂದುವಂತಿರಲಿಲ್ಲ. ಅವನ 


ಸ ಭಾವಕೃನುಗುಣವಾಗಿ ಅವ ನನ್ನು 
"ಹಾರ" ಚಂದ್‌' (ಸೋಲು) ಎಂದು 


ಕರೆಯುವುದೇ ಸರಿ ಹೊಂದುತ್ತಿತ್ತೇನೋ, 
ಕಾರಣ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ 
ಫತೇಚಂದ್‌ ಸೋಲನ್ನ ನುಭವಿಸಿದಿ, ಆ 
ಸೋಲು ಅನನ ಎಲ್ಲ ಚಟುನಟಕೆಗಳ 
ಮೇಲೂ ತನ್ನ ಛಾಪು ಒತ್ತಿತ್ತು. 

ಒಂದು ದಿನ ಫಕೇಚಂದ್‌, ಸಂಕ 
೫-೩೦ಕ್ಕೆ ಆಫೀಸಿನಿಂದ ಮನೆಗೆ ಹಿಂತಿರೆ: 


ಗಿದೆ. ಅಡೊಂದು ಚಳಿಗಾಲದ ದಿ; 


ವಾಗಿದ್ದು, ಆಗಲೇ ಕತ್ತಲಾಗುತ್ತಿತ್ತು 
ಮಾಮೂಲಿನಂತೆ, ಸ ಎ ಲ್ಪ ಸುಧಾರಿ? 
ಕೊಳ ಗೈಲೆಂದು ಮಲಗಿದ್ದ .. ಹೊರಗಿನಿಂಥ 


ಯಾರೋ ಅವನನ್ನು ಕರೆದಂತಾಯ್ತು 


ನುೂಲ; ಪ್ರೇನುಚಂದ್‌ರವರ ಹಿಂದಿ ಸಣ್ಣ ಕಥೆ, 


ರಾಜೀನಾಮೆ 


ಹೊರಗೆ ಹೋಗಿ ಯಾಕೆಂದು ನೋಡಿ 
ಬಂದ ಅನನ ಮಗಳು, ಆಫೀಸಿನ ಜವಾನ 
ಬಂದಿದ್ದಾ ನೆಂದು ಹೇಳಿದಳು. ಪಾತ್ರೆ 
ತೊಳೆಯುತ್ತಿದ್ದ ಅನನ ಹೆಂಡತಿ ಶಾರದ, 
ಅವನೇಕೆ ಬಂದಿದ್ದಾ ನೆಂದು ತಿಳಿಯುವಂತೆ 
ಮಗಳಿಗೆ ಹೇಳಿದಳು. 

“ಸಾಹೇಬ್ರು ಕರೀತಿದ್ದಾರೆ. ಈಗ್ಲೇ 
ಅಫೀಸ್ತೆ ಬರ್ಸ(ಕಂತೆ” ಎಂದ ಜವಾನ. 
ಫತೇಚಂದನ ತೂಕಡಿಕೆ ಹಾರಿತು. ವಿಷಯ 
ವೇನೆಂದು ತಿಳಿಯಲು ಗಡಬಿಡಿಸಿ ಎದ್ದ. 
| “ಟ್ರ ನಿಮ್ಮ ಸಾಹೇಬ ಅದೆಂಥಾ 
ಮನುಷ್ಯ? ಹೇಳಿ ಕಳಿಸೋಕೂ ಹೊತ್ತು 
ಗೊತ್ತು ಇಲ 1 ಇಡೀ ದಿನ ಸಾಕಷ್ಟು 
ಡುಡಿಸಿಕೊಂಡಿರಲ್ಲ? ನೀವ್ಯಾಕೆ ಆಗಲ್ಲಾಂತ 
ಹೇಳ್ಬಾರ್ದು 6 

ಫತೇಚಂದ ತನ್ನಷ್ಟಕ್ಕೇ ಗೊಣಗಿದ. 
“ಆಶರ್ಯ, ಈ ಹೊತ್ತಿನಲ್ಲಿ ನಾನೇಕೆ 
ಬೇಕಾಗಿರಬಹುದು? ಆಫೀಸು ಬಿಡುವ 
ಮೊದಲೇ ಎಲ್ಲಾ ಕೆಲ್ಸಾನೂ ಮುುಗ್ಗಿದೀ 
ನಲ್ಲ”, ಎಂದುಕೊಳ್ಳುತ್ತಲೇ, “ತಡಿ ಬಂದೆ” 
ನಂದು ಹೊರಗಿದ್ದ ಜವಾನನಿಗೆ ಕೂಗಿ 
ಹೇಳಿದೆ. 

“ಹೊರಗೆ ಹೋಗುವ ಮೊದಲು ತಿಂಡಿ 
ತಿಂದು ಹೋಗಿ” ಎನ್ನುತ್ತ, ತಿಂಡಿ ತಟ್ಟಿ 
ಎಡಿದು ಬಂದಳು ಶಾರದ. ಫತೇಚಂದ ತಿಂಡಿ 
ತಿನ್ನುತ್ತಾ, “ಮಕ್ಕಳು ತಿಂದಾಯ್ಕೆೇ?” 
ುಂದು ಕೇಳಿದ. 

“ಆಯ್ತು, ಆಯ್ತು* ಶಾರದ ಅಸಹನೆ 
ನಿಂದ ಉತ್ತರಿಸಿದಳು. ಅಷ್ಟರಲ್ಲಿ ಮನೆ 
ಕೊಳಗೆ ಓಡಿ ಬಂದ ಕಿರಿ ಮಗಳು ತಟ್ಟಿ 
ಸತ್ತ ಹಸಿದ ಕಣ್ಣಿನಿಂದ ನೋಡಿತು. 


4 


“ಇಲ್ಲೇನು ಮಾಡ್ತಿದ್ದೀ, ಹೊರಗೆ 
ಹೋಗಿ ಆಡಿಕೋ ಶಾರದೆ ಕೂಗಿದಳು. 

“ಮಗೂನೇಕೆ ಬಯ್ತಿ?? ಎನ್ನುತ್ತ 
ಫತೇಚಂದ್ಯ ತನ್ನ ಮಗಳನ್ನು ತನ್ನೊಂದಿಗೆ 
ತಿಂಡಿ ತಿನ್ನು ವಂತೆ ಕರೆದ. ಮಗಳು ಚುನ್ನ್ನಿ 
ತಾಯಿಗೆ ಹೆದರಿ ರೂಮಿನಾಚೆ ಓಡಿತು. 

“ಮಗುವನ್ನು ಹೆದರಿಸಿ ಕಳಿಸಬಾರ 
ದಿತ್ತು. ನನ್ನ ತಟ್ಟೆಯಲ್ಲಿ ಸ್ವಲ್ಪ ತಿಂಡಿ 
ತಿಂದಿದ್ದರೆ ಏನಾಗುತ್ತಿತ್ತು?” 

ಅಲ್ಲಿ ನಿಮಗೇ ತಿನ್ನಲು ಸಾಕಸ್ಟಿಲ್ಲ. 
ಇನ್ನು ಅದ್ರಲ್ಲೂ ಹಂಚಿದ್ರೆ?? 

ಹೊತ್ತಾಗ್ಗಿದೆ, ಬೇಗ ಬನಿ ಬಾಬೂಜಿ. 
ಹೊರಗಿನಿಂದ ಕೂಗಿದ ಜವಾನ. ಬರಕ್ಕಾಗಲ್ಲ 
ಅಂತ ಯಾಕೆ ಹೇಳಿ ಕಳ್ಳೋದಿಲ್ಲ?” 

“ಅದ್ದೆ ಗೆ ಸಾಧ್ಯ? ಇದು ನಮ್ಮ 
ಭವಿಷ್ಯದ ಪ್ರಶ್ನೆ.” 

“ಹೀಗೆ ಕೆಲ್ಸ ಮಾಡಿ ನಿಮ್ಮನ್ನೇ ನೀವು 
ಕೊಂ ದ್ಳೊ (ತೀರಿ. ನಿಮ್ಮ ಮುಖ 
ನೋಡಿದ್ರೆ ಎಷ್ಟೋ ತಿಂಗ್ಳಿಂದ ಖಾಯಿಲೆ 
ಮಲ್ಲಿರೋರ ಹಾಗಿದೀರಿ” ಫತೇಚಂದ್‌ 
ಅವಸರವಸರವಾಗಿ ತಿಂಡಿ ನುಂಗಿ, ಲೋಟದ 
ನೀರು ಕುಡಿದು ಹೊರ ನಡೆದ. 

“ನೀವು ತುಂ ಬಾ ತಡಮಾಡಿದಿರಿ, 
ಸಾಹೇಬರು ಸಿಟ್ಟಾಗುತ್ತಾರೆ”, ಎನ್ನುತ್ತ 
ಬೇಗ ಬೇಗ ನಡೆಯೆತೊಡಗಿದ ಜವಾನ. 
ಫತೇಚಂದನಿಗೆ ನಿಧಾನವಾಗಿ ನಡೆದು 


ಅಭ್ಯಾಸ. ಬಲುಬೇಗ, ವಿದುಸಿರುಬಿಡ 
ತೊಡಗಿದೆ. 
“ಬೇಗ ಜೇಗ ಬನ್ನಿ ಬಾಬೂಜಿ, 


ಈಗಾಗೆ ಬಹಳ ತಡವಾಗಿದೆ. ಸಾಹೇಬರು 
ಕೋಪಗೊಳ್ಳುತಾ, 8” ಎಂದೇ ಮೌ ಭೈ 
ಮಧ್ಯೆ ಕೂಗುತ್ತ ನಡೆದ. ಫತೇಚಂದನಿಗೆ 


ತ 


ಉಸಿರುಕಟ್ಟಿ, ಮುಂದೆ ನಡೆಯಲಾಗಲಿಲ್ಲ. 
ಕೀಲುಗಳೆಲ್ಲ ನೋವಾಗಿ ಸುಸ್ತಾಗಿತ್ತು. 

ಇನ್ನೊಂದತಿ ನಿಮಿಷದಲ್ಲಿ ನಾನಲ್ಲಿರು 
ತ್ರೇನೆ”, ಎಂದು ಕೂಗಿ ಹೇಳಿದ ಫತೇಚಂದ 
ನಿಗೆ ಈ ಜನಾನ ಹೋಗಿ ಏನೇನೋ ಕಥೆ 
ಕಟ್ಟ ಹೇಳುತ್ತಾ ನೆಂದು ತಿಳಿದಿದ್ದೆ ರೂ 
ಎದ್ದು ನಿಂತು ಸಾಹೇಬರ ಬಂಗಲೆಯತ್ತ 
ನಡೆಯತೊಡಗಿದ. ಫತೇಚಂದನಿಗಾಗಿ 
ಅಸಹನೆಯಿಂದ ಕಾಯುತ್ತ, ತನ್ನ ಮನೆಯ 
ಪಡಸಾಲೆಯಲ್ಲಿ ಶತನತ ಹಾಕುತ್ತಿದ್ದ 
ಸಾಹೇಬ ಜವಾನನನ್ನು ಕಂಡೊಡನೆ ಇಷ್ಟು 
ಹೊತ್ತು ನೀನೆಲ್ಲಿ ಹೋಗಿದ್ದೆ? ಬಾಬು 
ಎಲ್ಲಿ?” ಎಂದು ಕೂಗಿದ. 

“ಅವರು ಬರುತ್ತಿದ್ದಾರೆ. ಹುಜೂರ್‌? 
ಎಂದು ಹೊರಾಂಡದವೆಟಿ ೈಲಿಂದಲೇ ಉತ್ತ- 
ರಿಸಿದ ಜವಾನ. “ಅವರು ಮನೆಯಿಂದ ಹೊರ 
ಬರುವುದಕ್ಕೇ ಒಂದು ಯುಗವಾಯ್ತು. 
ನೀನೇ ನೋಡಿದಂತೆ, ನಾನು ಅಲ್ಲಿಂದಲೂ 
ಓಡುತ್ತಲೇ ಬಂದೆ” ಎಂದ. ಅಷ್ಟು ಹೊತ್ತಿಗೆ 
ಒಳಗೆ ಬಂದ ಫತೇಚಂದ್‌ ಸಾಹೇಬರಿಗೆ 
ಬಾಗಿ ನಮಸ್ಕರಿಸಿ ನಿಂತ. 

“ಬರಲು ಇಷ್ಟು ತಡವೇಕಾಯ್ತು?* 
ಸಾಹೇಬ ಸಿಟ್ಟಿನಿಂದ ಕೂಗಿದ. 

ಸಾಹೇಬನ ಮನಃ ಸ್ಥಿ ತಿ ನೋಡಿ 
ಫತೇಚಂದನ ರಕ್ಷ, ಹೆಪ್ಪು ಗಟ್ಟಿತು. ತಲೆ 
ತಗ್ಗಿಸಿ ಕುರಿಯಂತೆ ಹೇಳಿದ. “ಹುಜೂರ್‌ 
ನಾನು ಆಫೀಸಿನಿಂದ ಅದೇ ತಾನೇ ಮನೆಗೆ 
ಹೋಗಿದ್ದೆ. ಜವಾನ ಬಂದು ಕಕಿಡ 
ಕೂಡಲೇ ಹೊರಟು ಬಂಡೆ.” 

“ನೀನು ಸುಳ್ಳು ಹೇಳುತ್ತಿ. ನಾನು 
ನಿನಗಾಗಿ ಒಂದು ತಾಸಿನಿಂದ ಕಾಯು 
ತ್ರಿದ್ದೆ (ನೆ.* 


ಪುಸ್ತ ಕ ಪ್ರಪಂಚ-- ಮಾರ್ಚ, ೧೯೯೮ 


"ನಾನು ಸುಳ್ಳು ಹೇಳ್ತಿಲ್ಲ. ಜವಾನ 
ಬಂದ ಕ ನಾನು 'ಮನೆಯಿಂಡೆ 
ಹೊರಟಿ.” 

ಚನ್ನಾ ಗಿ ಕುಡಿದಿದ್ದ ಸಾಹೇಬ ಕೈಲಿದ್ದ. 
ಛಡಿ ರುುಳಪಿಸಿದ. 

“ಬ್ರಾ ಯು ಬಚ್ಚು ಹಂದಿ” ಎಂದು 
ಅವಾಚ್ಯ ಶಬ್ದ pe ಬಯ್ಯುತ್ತಾ ನಾನು 
ಒಂದು ತಾಸಿನ ಮೇಲಿಂದ ನಿನಗಾಗಿ 
ಕಾಯುತ್ತಿ ದ್ದೇನೆ, ನಿನ್ನ ಕಿವಿ ಹಿಡಿದು 
ಕ್ಷಮಾಪಣೆ ಕೇಳು. ೫ 

ಎಷ್ಟೇ ಸಾಧುವಾದರೂ ಫಕತೇೇಚಂದನಿಗೆ 
ಈ ಅವಮಾನ ತಾಳಿಕೊಳ್ಳುವುದು ಕಷ್ಟ 
ವೆನಿಸಿತು. ಆದರೂ ತನ್ನನ್ನೇ ಹೇಗೋ 
ನಿಯಂತ್ರಿಸಿಕೊಳ್ಳುತ್ತಾ ಹೇಳಿದೆ. 
“ನಾನೇನು ತಪ್ಪು ಮಾಡಿಲ್ಲ ಸಾರ್‌.* 

ಫತೇಚಂದನ ಉತ್ತರದಿಂದ ಕೆರಳಿ, 
“ಬಾಯ್ಮುಚ್ಚು ಹಂದಿ”, ಮತ್ತೆ ಬೈದ 
ಸಾಹೇಬ. ಅವನ ಕಿವಿ ಹಿಂಡುವಂತೆ ಜವಾನ 
ನಿಗೆ ಅಸ್ಪಣೆ ಮಾಡಿದ. ಜವಾನ ನಮ್ರತೆ 
ಯಿಂದ, ಅಷ್ಟೇ ದೃಢತೆಯಿಂದ, ತನಗೆ 
ಸಂಬಂಧಸಟ್ಟಂತೆ ಫತೇಚಂದ್‌ ಕೂಡ ತನಗೆ 
ಹಿರಿಯ ಅಧಿಕಾರಿ ಎನ್ನುತ್ತಾ, ಆತನ ಕಿವಿ 
ಹಿಂಡಲು ನಿರಾಕರಿಸಿದ. ಮೊದಲೇ ಕುಡಿ. 
ದಿದ್ದ ಸಾಹೇಬ, ಅಸಂಬದ್ದವಾದ ತನ್ನ್ನ 
ಅಪ. ಸಣೆಯನ್ನು, ಜವಾನ ತನ್ನ ಅವಿಭೀಯ 
ತೆಯ ಉತ್ತ ರದಿಂದ ನಿರಾಕರಿಸಿದ ಕೇಳಿ 
ಬೆಂಕಿಯಾದ. 

“ಗುಮಾಸ್ತೆಯ ಕಿವಿ ಹಿಂಡು ಇಲ್ಲ 
ವಾದಲ್ಲಿ ನಿನಗೆ ಛಡಿ ಏಟು ಹಾಕು 
ತ್ತೇನೆಂದ.* ಜವಾನ ದ ಢವಾಗಿ ಹೇಳಿದ, 
“ನಾನು ಮರ್ಯಾದಸ್ತ. ನಿಮ್ಮು ಸೇನೆ ಮಾಷ 
ಬೇಕಾದಲ್ಲಿ ನಿಮ್ಮ್ಮ ಅಸಂಬಂದ್ಧ ಅಪ್ಪನ 


ರಾಜೀನಾಮೆ 


ಗಳನ್ನು ಪಾಲಿಸಬೇಕೆಂದಾಗಲೀ ಅಥವಾ 
ಫಿವ್ಮಿಂದ ಹೊಡೆಸಿಕೊಳ್ಳ ಬೇಕಾದ ಪ್ರಸಂಗ 
ಬಂದಲ್ಲಿ, ನಿಮ್ಮ ಕೆಲಸ ನೀನೇ ಇಟ್ಟು 
ಕೊಳ್ಳಿ. ಇಂಥ ಹಳಿ ವಿಷಯಕ್ಕಾಗಿ, 
ಹಪ ಒಬ್ಬ ಗೌರವಸ್ತ್ಮ ಮನುಷ ನನ್ನು 
ಅಪಮಾನ ಪಡಿಸಲಾರೆ.? 

ಜವಾನನ ನೇರವಾದ ಮಾತುಗಳು 
ಮತ್ತಿನಲ್ಲಿದ್ದ ಸಾಹೇಬನನ್ನು ಇನ್ನೂ 
ಕೊಚ್ಚೆಗೆಬ್ಬಿ ಸಿತು. ಛಡಿ ಹಿಡಿದು ಆತ 
ಜವಾನನ ಹಿಂದೆ ಓಡಿದ. ಇನ್ನು ತಾನಿಲ್ಲಿರು 
ವುದು ಕ್ಷೇಮವಲ್ಲವೆಂದರಿತ ಆತ್ಮ ಸಾಹೇಬ 
ಸಮೀಸ ಬರುವಸ್ಟರಲ್ಲಿ, ತಪ್ಪಿಸಿಕೊಂಡು 
ಓಡಿದ. 

ಜವಾನನನ್ನು ಹಿಡಿಯಲು ಆಗದೆ 
ಸಾಹೇಬನ ಕೋಪವೀಗ ಫತೇಚಂದನತ್ತ 
ತಿರುಗಿತು. ಅವನ ಕಿವಿಗಳನ್ನು ಗಟ್ಟಿಯಾಗಿ 
ಹಿಂಡುತ್ತ, ನೀನು ಅನಿಧೇಯ ಹಂದಿ 
ಹೋಗಿ ಫ್ರೈ ಲುತಾ ಎಂದ. 

ಯಾವ ಫೆ ಲು ps ಕಿವಿಗಳನ್ನು ಸವರಿ 
ಕೊಳ್ಳುತ್ತಾ ಕೇ ಫತೇಚಂದ. 
“ಯಾವ ಫೈಲು?... ನಿನಗೆ ಗೊತ್ತಿಲ್ಲವಾ 
ಯಾವ ಫೈಲ್‌ ಎಂದು....' ನನಗೆ ಫೈಲ್‌ 
ಬೇಕು... ನೀನೇನು ಕಿವುಡನಾ?.... ಬೇಗ 
ಹೋಗಿ ತಾ ಎಂದು ಬಡಬಡಿಸಿದ ಸಾಹೆ!ಬ. 

ಫತೇಚಂದ ದಿಗ್ಮೂಢನಾಗಿದ್ದ. ಸಾಹೇಬ 
ನೊಂದಿಗೆ ವಾದಿಸುವುದು ವ ರ್ಥ ಎಂದು 
ಅವನಿಗೆ ಗೊತ್ತು. ಎಸ್ಟು ದರೂ ನಮ್ಮನ್ನು 
ದಬ್ಬಾಳಿಕೆಯಿಂದ ಆಳುವ ಗುಂಪಿಗೆ ಸೇರಿದವ 
ಸಾಹೇಬ. ಮೇಲಾಗಿ ಕುಡಿದಿದ್ದ. 
ಮುಂದೇನು ಮಾಡುತ್ತಾನೆಂದು ಹೇಳು 
ವುದು ಕಷ್ಟ. ಮತ್ತೇನು ಪ್ರಶ್ನಿಸದೆ ಆತ 
ನೇರವಾಗಿ ಆಫೀಸಿನಶ್ತ ನಡೆದ. 


ತಿಕ 


"ಓಡ್ಕು' ಹಿಂದಿನಿಂದ ಅರಚಿದ ಸಾಹೇಬ, 

“ಇಲ್ಲ, ನನ್ನಿಂದ ಓಡಲು ಸಾಧ್ಯವಿಲ್ಲ”, 
ಜಿಗುಪ್ಸೆ ಯೊಂದಿಗೆ ಹೇಳಿದ. ಫತೇಚಂದ. 

“ಸೋಮಾರಿ, ನಿನ್ನಿಂದ ಓಡಕ್ಕಾಗಲ್ವಾ? 
ಒಂದು ನಿವಿಿಷ ತಡಿ. ಹೇಗೆ ಓಡುವುಡೆಂದು 
ನಾನು ನಿನಗೆ ಕಲಿಸುತ್ತೇನೆ” ಎಂದು 
ಕೂಗಿದ. | 

ವರ್ನಗಳಿಂದೆಲೂ ಮೌನವಾಗಿ, ನಮ್ರತೆ 
ಯನ್ನು ಮೈಗೂಡಿಸಿಕೊಂಡು, ಆಫೀಸು 
ಗುಮಾಸ್ತನಾಗಿ ಕೆಲಸ ಮಾಡಿದ 
ಫತೇಚಂದನಿಗೂ ಸಾಹೇಬನಿಂದಾದ ಅಸ . 
ಮಾನವನ್ನು ತಡೆದುಕೊಳ 'ಲಾಗಲಿಲ್ಲ. 
ಅನನ ತಾಳ್ಮೆಯ ಬಟ್ಟಲು ತುಂಬಿ 
ಬಂದಿತ್ತು. ಶಾರೀರಿಕ ಶಕ್ತಿ ಇದ್ದಿ ದ್ದರೆ ಆತ 
ಸಾಹೇಬನನ್ನು ಹೊಡೆದು ಬಿಡಬಹುದಿತ್ತು.. 
ಆಯುಧವೇನಾದರೂ ಇ ದ್ದಿ ದ್ದ ರೆ ಉಪ 
ಯೋಗಿಸಬಹುದಿತ್ತು. ತನಗೆ ಯಾವುದೇ. 
ರಕ್ಷಣೆ ಇಲ್ಲದಿರುವುದರಿಂದ, ತಾನು ಸಾಹೇಬ. | 
ನಿಂದೆ ಹೊಡೆಶ ತಪ್ಪಿಸಿಕೊಂಡು, ಅವನ 
ದೃಸ್ಟ್ರಿಗೆ ಬೀಳದಂತೆ ತಪ್ಪಿಸಿಕೊಂಡು 
ಹೋದರೆ ಸಾಕೆಂದುಕೊಂಡ. 

ಫತೇಚಂದ ಆಫೀಸಿಗೆ ಹೋಗಲಿಲ್ಲ. 
ಹಾಗೆ ಮಾಡುವುದರಲ್ಲಿ ಅರ್ಥವೂ ಇರಲಿಲ್ಲ. 
ಕಾರಣ ತನಗೆ ಯಾನ ಫೈಲು ಬೇಕೆಂದು 
ಸಾಹೇಬ ಹೇಳಿಯೇ ಇರಲಿಲ್ಲ. ಆದ್ದರಿಂದ 
ಹಿಂತಿರುಗಿ ಮನೆಯತ್ತ ಹೆಜ್ಜೆ ಹಾಕಿದ. 
ಸಂಜೆ ನಡೆದ ಘಟನೆ ಮನದಲ್ಲೇ ಉಳಿಡ್ಕು 
ಅನನ ಸಾ ಎಭಿಮಾನವನ್ನು ಕೆಣಕಿತ್ತು. 
ತಾನು ಹೇಡಿಯಂತೆ ನಡೆದುಕೊಂಡೆನೆಂಡು 
ಮನ ಚುಚ್ಚು ತ್ರಿ, ತ್ತು , ಶಾರೀರಿಕವಾಗಿ 
ಅಶಕ,ನಾಗಿದ್ದ ಹ "ಅಷ್ಟು ಅಸಮಾನ, 
ವನ್ನು ತಾನೇಕೆ ಕಾಳಿಕೊಂಡೆ? ಏಕೆ ತನ 


ಕಳ 


ಬೂಟು ಕಳಚಿ ಆ ಕುಡುಕನತ್ತ ಎಸೆಯ 
ದಾಡೆ? ತನ್ನೊಳಗಿದ್ದ ಹೇಡಿತನ ಉತ್ತರ 
ವಿತ್ಮಿತು. ತಾನು ಪ್ರತಿಭಟಿಸಿದ್ದರೆ ಸಾಹೇಬ 
ತನ್ನನ್ನು ಗುಂಡುಹಾಕಿ ಕೊಲ್ಲಬಹುದಿತ್ತು. 
ಆಗ ತನ್ನ ಸಂಸಾರ ಹಾಳಾಗುತ್ತಿತ್ತು. 
ಅವರನ್ನು ನೋಡಿಕೊಳ್ಳುವವರು. ಈ 
ಪ್ರಪಂಚದಲ್ಲಿ ಮತ್ತಾರೂ ಇಲ್ಲ. ಆರ್ಥಿಕ 
ವಾಗಿ ಸುಸ್ಥಿತಿಯಲ್ಲಿದ್ದಿದ್ದರೆ ತಾನು ಈ 
ಅಪಾಯನನ್ನೆ ದುರಿಸಬಹುದಿತ್ತು. ಮುಂದೆ 
ಏನಾಗುವುದೆಂದು ತಿಳಿದೂ ಈ ಆಪತ್ತಿಗೆ 
ಸಿಲುಕಿಕೊಳು ವುದಕ್ಕಿಂತ, ಮೌನವಾಗಿ 
ಬಂದಿದ್ದನ್ನು ಸಹಿಸುವುದು ಬಿಟ್ಟು ಬೇರೆ 
ಮಾರ್ಗವಿಲ್ಲ. ಹೃದಯ ತನಗೆ ಬೇಕಾದ 
ಕಾರಣಗಳನ್ನು ಹುಡುಕಿಕೊಳು ತ್ತದೆ. 
ಒನ್ಮೆ ತನಗೆ ತಾನೇ ಸಮಾಧಾನ ಹೇಳಿ 
ಕೊಳ್ಳುತ್ತ, ಮತ್ತೊ ಮ್ಮ, ತನ್ನ ಮೇಲೆ 
ತಾನೇ ಸಿಟ್ಟಿಗೇಳುತ್ತ ಮನೆ ತಲುನಿದ 
ಫತೇಚಂದ್‌. 

ಮನೆ ತಲುಪಿದಾಗ ಹೆಂಡತಿ ಶಾರದೆ, 
ಅನನನ್ನು ಆಫೀಸಿಗೆ ಕರೆಸಿದ್ದ ಕೆಂದು ಕೇಳಿ 
ದಳು. ಹಾಸಿಗೆಯಲ್ಲಿ ಮಲಗಿ, “ಆ ದುಷ್ಟ 
ಕುಡಿದು ನನ್ನನ್ನು ಅನಮಾನಗೊಳಿಸಿದೆ. 
ನಾನು ಹೊತ್ತಾಗಿ ಬಂದೆನೆಂದು ಹೇಳು 
ತ್ತಿದ್ದ. ನನ್ನ ಕಿನಿ ಹಿಂಡುನಂತೆ ಜವಾನ 
ನಿಗೆ ಹೇಳಿದ. 

“ನೀನವನನ್ನು ಬೂಟಿನಿಂದ ಹೊಡೆಯ 
ಲಿಲ್ಲನೆ?” ಕೋನದಿಂದ ಕೇಳಿದಳು ಶಾರದ. 

“ಜವಾನ ಒಳ್ಳೆಯನನು. ಆತ ಸಾಹೇಬ 
ಹೆಳಳಿದಂತೆ ಮಾಡಲು ನಿರಾಕರಿಸಿ, 
ಗೌರವಸ್ಥ ವ್ಯಕ್ತಿ ಯೊಬ್ಬ ನನ್ನು ಅಸಮಾನ 
ಪಡಿಸಲು ತಾನು ಸಿದ ವಿಲ್ಲವೆಂಡು 
ಹೇಳಿದ. 


ಪುಸ್ತ ಕ ಪ್ರಪಂಡ-- ಮಾರ್ಚಿ, ೧೯೯೪ 


“ಆತ ನಿಜಕ್ಕೂ ಧೈರ್ಯಶಾಲಿ. ಅದಕೆ 
ನೀವೇಕೆ ನಿಮ್ಮ ಮನಸ್ಸಿನಲ್ಲಿದ್ದು ದನ್ನು 
ಸಾಹೇಬನಿಗೆ ಹೇಳಲಿಲ್ಲ ”? 

“ಹೇಳಿದೆ. ಆತ ನನ್ನನ್ನು ಕೋಲಿನಿಂದ 
ಹೊಡೆದ. ನಾನವನಿಗೆ ಬೂಟಿನಿಂದ 
ಹೊಡೆದೆ !* 

“ಅದು ಅವನಿಗೆ ಸರಿಯಾದ ಪಾಠ ಕಲಿ 
ಸಿಕಬೇಕು. ನೀವು ಸರಿಯಾದ್ದ ನ್ನೇ ಮಾಡಿ 
ದಿರಿ. ಭಲೆ, ನಾನೇನಾದರೂ ಅಲ್ಲಿದ್ದಿದ್ದಕೆ 
ಅವನನ್ನು ಜೀವಂತ ಬಿಡುತ್ತಿರಲಿಲ್ಲ 
ಎಂದಳು ಶಾರದೆ” ಉತ್ಸಾಹದಿಂದ. 

“ಅಲ್ಲಿಗೆ ಈ ವಿಷಯ ಕೊನೆಗಾಣಲ್ಲ. 
ಇದಕ್ಕಾಗಿ ನಾನು ಕೆಲ್ಫಾನೂ ಕಳ್ಳೋ 
ಬಹುದು ಅಥವಾ ಜೈಲು ವಾಸಾನೂ ಆಗ 
ಬಹುದು? 

“ಯಾಕೆ? ಪ್ರಪಂಚದಲ್ಲಿ ನ್ಯಾಯ 
ಅನ್ನೊ (ದೇ ಇಲೆ 1 4 ಆಲ್ಪೆ ಅವ್ನು ತಾನೇ 
ಮೊದಲು ನಿಮ್ಮನ್ನು ಹೊಡೆದಿದ್ದು 
ಎಂದಳು ಶಾರದ ಆಶ ರ್ಯದಿಂದ. 

“ಆದ್ರೆ ಯಾರೂ ಅದನ್ನ ನಂಜೋಲ್ಲ. 
ಶಕ್ಷ್ಮೀನೇ ಹಕ್ಕು. ನ್ಯಾಯಾನೂ ಶಕ್ತಿ 
ಇದ್ದವನ ಕಡೆಗೇ ಇರುತ್ತೆ.” 

"ಆದ್ರೆ (ನಂತೆ? ನಿರ್ವಿಕಾರವಾಗಿ 
ಉತ್ತರಿಸಿದಳು ಶಾರದೆ. ಮುಂಜಿ ಯಾವ 
ಸಾಹೇಬನೂ ಗುಮಾಸ್ತೆಯ ಬಗ್ಗೆ ಇಷ್ಟು 
ಶುಚ್ಛವಾಗಿ ನಡೆದುಕೊಳು ವುದು ಸಾಧ್ಯ 
ವಿಲ್ಲ ಎಂಬ ಪಾಠ ಕಲಿತಂತಾಯಿತು. 
ನಿಮ್ಮನ್ನು ಬೈದ ಕೂಡಲೇ ಆತನನ್ನು 
ಹೊಡೆಯಜೇಕಿತ್ತು ನೀವು.' 

ಹಾಗೆ ಮಾಡಿದ್ದ ರಿ ಆತ ನನ್ನನ್ನು 
ಕೊಂದೇ ಹಾಕುತ್ತಿ ದೃ. ಆಗ ಫಿಮ್ಮೆಲ್ಲರ 


ಕಾಜೀತಾಮೆ 


ಗತಿ ಎಸಾಗುತ್ತಿಶ್ತು' ಎಂದ ಫತೇಚಂದ್‌ 
ನಗುತ್ತ. 

“ದೇವರು ತಾನು ಸೃಷ್ಟಿಸಿದವರನ್ನೈೆಲ್ಲ 
ರಕ್ಷಿಸುತ್ತಾನೆ. ಪ್ರಪಂಚದಲ್ಲಿ ಎಲ್ಲಕ್ಕಿಂತ 
ಮುಖ್ಯವಾದದ್ದೆಂದರಿ ಮಯರ್ಯಾ೯ಜಿ. 
ಅದನ್ನು ಕಳೆದುಕೊಂಡಾತ, ತನ್ನ ಸಂಸಾರ 
ವನ್ನು ನೋಡಿಕೊಳ್ಳುವ ಅಧಿಕಾರವನ್ನು 
ಕಳೆನುಕೊಳು ತ್ಲಾನೆ. ನೀನೇನಾದರೂ 
ಅವನಿಗೆ ಪ್ರತೀಕಾರ ಮಾಡಿಲ್ಲದಿದ್ದಲ್ಲಿ 
ನಾನು ಬಾಯಿಬಿಟ್ಟು ಹೇಳದಿದ್ದೆ ರೂ, 
ನಾನು ನಿಮ್ಮ ಬಗ್ಗೆ ಅನಮಾನಿತಳಾಗು 
ತ್ರಿದ್ದೆ. ನನಗೀಗ ನಿಮ್ಮ ಬಗ್ಗೆ ಹೆನ್ಮೆ 
ಎನಿಸಿದೆ ಸರಿಣಾಮ ಏನೇ ಇರಲಿ, ಅದನ್ನು 
ನಾನು ಸಂತೋಷವಾಗಿ ಎದುರಿಸುತ್ತೇನೆ 
ಎಂದು ಹೇಳುತ್ತಿದ್ದ ಶಾರದಳ ಕೂಗನ್ನು 
ಕಿವಿಯ ಮೇಲೆ ಹಾಕಿಕೊಳ ಜಿ ಹುಚ್ಚ ನಂತೆ 
ಮನೆಯಿಂದಾಚೆ ಓಡಿದ ಫತೇಚಂದ. ಅವನ 
ಮನಸ್ಸು, ನಿನೋ ದೈಢನಿರ್ಧಾರವನ್ನು 
ತೆಗೆದುಕೊಂಡಿತ್ತು. ಈಗನನಿಗೆ ಅಳುಕು, 
ಅಂಜಿಕೆ, ನಿನೂ ಇಲ್ಲ. ಇದುವರೆಗೂ ಬಿಳುಚಿ 
ಕೊಂಡು, ತೆಳ್ಳಗೆ, ನಿಶ್ಶಕ್ಕನಾಗಿದ್ದ 
ಫತೇಚಂದನಲ್ಲೀಗ ಹೊಸ ಶಕ್ತಿಯ ಸಂಚಾರ 
ವಾಗಿತ್ತು. ತನ್ನ ಸೆ ಸ್ನೇಹಿತನೊಬ್ಬ ನಿಂದ 
ಕೋಲೊಂದನ್ನು ಈಟಿ ಪಡೆದು ನೇರ 
ವಾಗಿ ಸಾಹೇಬನ ಬಂಗಲೆಯಶ, ನಡೆದೆ. 

ಒಂಬತ್ತು ತಾಸಾಗಿತ್ತು, ಸಾಹೇಬ 
ಊಟ ಮಾಡುತ್ತಿದ್ದ. ಅನನು ಊಟ 
ಮುಗಿಸುವುದಕ್ಕು ಕಾಯದೆ, ಫತೇಚಂದ 
ನೇರವಾಗಿ, ಅವನೆ ರೂಮಿನೊಳಗೆ ನುಗ್ಗಿದೆ 
ಅವನನ್ನು ಕಂಡ ಸಾಹೇಬ ಕಿಡಿಕಿಡಿಯಾದ. 

“ನಡಿಯಾಜೆ. ಅಸ್ಪ್ರಣೆ ಇಲ್ಲದೆ ಒಳಗೇಕೆ 
ಬಂದೆ?” ಎಂಡು ಕೂಗಿದ. ಫತೇಚಂದ 


4 
ಕೋಲನ್ನು ಎತ್ತಿ ಹಿಡಿದು ಹೇಳಿನ. ನೀನಃ 
ಫೈಲ್‌ ಜೇಕೆಂದು ಕೆ (೪ದ್ದೆ ಅಲ್ಲವೆ? 
ಅದನ್ಸ್ಟೀಗ ತಂದಿದ್ದೆ ನೆ. ಊಟಿ ಮುಗಿಸು. 
ನಂತರೆ ನಿನಗದನ್ನು ಕೊಡುತ್ತೇನೆ. ಅಲ್ಲಿಯ 
ವರೆಗೂ, ನಾನಿಲ್ಲಿ ಕಾಯುತ್ತೇನೆ. ಚೆನ್ನಾಗಿ 
ಊಟ ಮಾಡು. ಇದೇ ನಿನ್ನ ಕೊನೆಯ 
ಊಟವೂ ಆಗಬಹುದು.” 

ದಿಗ್ಸಾ ಂತನಾದ ಸಾಹೇಬ. ಅರ್ಥ 
ಹೆದರಿಕೆ ಹಾಗೂ ಅರ್ಧ ಕೋಪ ತುಂಬಿದೆ 
ದೃಷ್ಟಿ ಸ್ನಿಯಿಂದ ಫತೇಚಂದನತ್ತ ನೋಡಿದ. 
ಫೈತೀಚಂದನ ಮುಖಡ ಮೇಲೆ ದೃಢ 
ನಿರ್ಧಾರ ನೆಲೆಸಿತ್ತು. ಆತ ಮುಯ್ಯಿಗೆ | 
ಮುಯ್ಯಿ ತೀರಿಸಿಕೊಳ್ಳಲೆಂದು ಬಂದಿದ್ದಾ-' 
ನೆಂಬುದು ಎದ್ದು ಕಾಣುತ್ತಿತ್ತು. ಸಾಹೇಬ 
ಅಧೀರನಾಗಿದ್ದ. ಎಲ್ಲಿಯವರೆಗೆ ನಾಯ 
ಗುರುಗುಟ್ಟುವುದಿಲ್ಲವೊ? ಅಲ್ಲಿಯವಕೆಗೊ 
ಅದನ್ನು ಹೊಡೆಯುವುದು ಸುಲಭ. ಆದರೆ 
ಅದು ಒಮ್ಮೆ ಹಿಂತಿರುಗಿ ಹೆದರಿಸಿತೆಂದಕಿ, 
ನಿರ್ಧಾರ ಬದಲಾಗುತ್ತದೆ. ಸಾಹೇಬನ 
ಸ್ಥಿತಿಯೂ ಇದೇ ಆಗಿತ್ತು. ಫತೇಚಂದನಿಗೆ 
ಎದುರುತ್ತರಿಸದೆ ಎಲ್ಲ ನೋವು ಅಸಮಾನ 
ವನ್ನು ಎಲ್ಲಿಯವರೆಗೆ ಸಹಿಸುತ್ತಾ ನೆಂದು 
ತಿಳಿದಿದ್ದ ನೋ, ಅಲ್ಲಿಯವರೆಗೆ ಆತ ಒರಟಾ 
ಗಿದ್ದ. ಈಗವನ ಧೈರ್ಯ ಕುಸಿಯತೊಡೆ 
ಗಿತು. ಶಾರೀರಿಕವಾಗಿ ಆತೆ ಬಲಶಾಲಿ 
ಯಾಗಿದ್ದರೂ, ಅತಕ್ಕನಾದ ಫತೇಚಂದ್‌, 
ಈಗ ಒಂದಕ್ಕೆರಡಾಗಿ ಸೇಡುತೀರಿಸಿ 
ಕೊಳ್ಳುನ ನಿರ್ಧಾರ ಮಾಡಿದ್ದು ಚೆನ್ನಾಗೇ 
ಅರ್ಥವಾಗಿತ್ತು,. ತಾನನನನ್ನು ಕೆಲಸದಿಂದ 
ವಜಾಮಾಡಬಹುದು. ತನ್ನ ಹಿರಿಯ 
ಅಧಿಕಾರಿಯ ಮೇಲೆ ಕೈ ಮಾಡಿದ ಆಪಾದನೆ 
ಗಾಗಿ ಅನನಿಗೆ ಶಿಕ್ಷೆ ಮಾಡಿಸಲೂ ಬಹುದ, 


ಆದರೆ ಇದರಿಂದ ಹುಬ್ಬುವ ವದಂತಿಗಳನ್ನು 
ಯಾರೂ ಶದೆಯಲಾರರು. ಆದ್ದರಿಂದ ಆತ 
ಯುಕ್ತಿಯಿಂದ ಕೆಲಸ ಮಾಡಲು 
ಯೋಚಿಸಿ, ಫತೇಚಂದ್‌ ”ನೀನೇಕೋ ನನ್ನ 
ಬಗ್ಗೆ ಕೋಪಗೊಂಡಂತೆ ಕಾಣುತ್ತದೆ. 
ನಿನ್ನನ್ನು ಬೇಸರ ಪಡಿಸುವಂತೇನಾದರೂ 
ನಾನು ನಡೆದುಕೊಂಡಿದ್ದಿ (ನ 9” 
ಫತೇಚಂದ್‌ ಒತ್ತಿ ಹೇಳಿದ. “ಅರ್ಥ 
ತಾಸಿಗೆ ಮೊದಲು ನೀನು ನನ್ನ ಕಿವಿ ಹಿಂಡಿ 


ನನ್ನನ್ನು ಬೈನಿ ಆಗಲೆ € ಮರೆತು 
ಬಿಟ್ಟೆಯಾ?” 
“ನಾನು ನಿನ್ನ ಕೆವಿ ಹಿಂಡಿಡೆನೆ?” 


ಅಚ್ಚರಿ ನಟಿಸುತ್ತ ಕೇಳಿದ ಸಾಹೇಬ. 
“ನೀನೆಲ್ಲೋ ತಮಾಷೆ ಮಾಡುತ್ತಿರಬೇಕು. 
ನಾನೇನು ಹುಚ್ಛ ನೆಂದು ತಿಳಿದಿದ್ದೀಯ?* 

"ಹಾಗಾದರೆ ನಾನು ಸುಳ್ಳು ಹೇಳು 
ತ್ರಿದ್ದೀನಾ? ಇದಕ್ಕೆ ಜವಾನನೇ ಸಾಕ್ಷಿ, 


ನಿನ್ನ. ಆಳುಗ ಪ್ರ ಅದನ್ನು ನೋಡು 
ತ್ರಿ ದ್ದ ರು” 
| ಕಾದ ನೇಲ ನಾನು ಯಾವಾಗ 


ಮಾಡಿದೆ?” “ಇ ನಿರಪರಾಧಿ ಎಂದು 
ನಟಿಸುತ್ತ ಹೇಳಿದ ಸಾಹೇಬ. 

“ಕೇವಲ ಅರ್ಧ ತಾಸಿನ ಹಿಂಜಿ.” 

“ನಿಜವಾಗಲೂ? ನಾನು ಸ 
ಸರಾಬು ಕುಡಿದಿದ್ದೆ ನೆಂದು ತಪೊ 
ಕೊಳ ಕೈಲೇ ಬೇಕು, ಬೇರರ್‌ ನನಗೆ ಸ 
ಜಾ M ಯೆ € ಷರಾಬು ಕೊಟ್ಟಿ ದಾ ನೆ. 
ಆಯ್ಯೋ ದೇವರೆ ನಾನು ನಿಜಕ್ಕೂ ಹಾಗೆ 
ಮಾಡಿದೆನೆ?” 

“ಸಾಬಿನ ಮತಿ ತಿ,ನಲ್ಲಿ ನೀನು ನನ್ನ್ನ ನ್ನು 
ಕೊಂದಿದ್ದ ಕೆ ನಾನು ಸತ್ತೇ ಹೋಗುತ್ತಿ 
ನಲ್ಲಾ Kx ನಿಶೆಯ ಮತಿ ನಲ್ಲಿ ಮಾಡಿದೆ ಲ್ಲವೂ 


೩. 


ಲಬ 
ಹಲ ಚೌರಿ 


ಪುಸ್ತಕ ಪ್ರಪಂಚ--ವತಾರ್ಚಿ, ೧೯೯೮ 


ಕ್ಷಮಾರ್ಹ ಎಂದರೆ ನಾನೀಗ ಕುಡಿದು ಮತ್ತಿ 
ನಲ್ಲಿದ್ದೆ ೇನೆಂದೇ ತಿಳಿ, ನಿನ್ನ ಕಿವಿ ಹಿಡಿದು 
ನನ್ನ ಲ್ಲಿ ಕ್ಷಮೆ ಕೇಳಬೇಕು. ಇನ್ನೆಂದೂ 
ನಿನ್ನ ಕೆ 'ಕೆಳಗಿನವರ ಬಗ್ಗೆ ಇಂಥ ಕೀಳು 
ವರ್ತನೆ “ತೋರಿಸುವುದಿಲ್ಲ ಅದೊ ಮಾತೂ 
ಕೊಡಬೇಕು. ಹೇಳಿದಂತೆ ಮಾಡು ಇಲ್ಲವೇ 
ನಾನೇ ನಿನ್ನ ಕೆವಿ ಹಿಂಡುತ್ತೇನೆ. ನಿನ್ನ 
ಜಾಗದಿಂದ ಕಡಲಬೇಡ. ಇಲ್ಲವಾದಲ್ಲಿ ಈ 
ಕೋಲು ನಿನ್ನ ಬುರುಡೆಯನ್ನು ಒಡೆಯ 
ತ್ತದೆ. ಈಗ ನಿನ್ನ ಕೆವಿ ಹಿಡಿದುಕೋ!” 

“ಖಂಡಿತಾ ನೀನು ಹಾಸ್ಯ ಮಾಡು 
ತ್ತಿದ್ದ? ಎಂದು ಗಲಿಬಿಲಿಗೊಂಡ ಸಾಹೇಬ. 
ನಿನಗೆ ಬೇಸರಪಡಿಸುವಂತೆ ನಾನೇನಾದರೂ 
ನಡೆದುಕೊಂಡಿದ್ದರೆ, ಅದಕ್ಕಾಗಿ ಕ್ಷಮೆ 
ಕೇಳುತ್ತೇನೆ.” 

“ನಿನ್ನ ಕಿವಿ ಹಿಡಿದುಕೋ”, ಫತೇಚಂದ 
ಕಟುವಾಗಿ ನುಡಿದ. 

ಸಾಹೇಬ್ಯ ಗುಮಾಸ್ತೆಯನ್ನು ಸಮಾ- 
ಧಾನ ಪಡಿಸಲು ತಯಾರಿದ್ದನೇ ಹೊರತು, 
ತನಗೆ ಅಸಮಾನಕರವಾದ ಕೆಲಸ ಮಾಡಲು 
ತಯಾರಿರಲಿಲ್ಲ. ತನ್ನ ಜಾಗದಿಂದ ಹಾರಿ, 
ಫತೇಚಂದನ ಕೈಲಿದ್ದ ಕೋಲನ್ನು ಕಸಿದು 
ಕೊಳ ಲು ಯತ್ತಿ ಸಿದ. ಇದನ್ನು ಮೊದಲೇ 
ನಿರೀಕ್ಷಿಸಿದ್ದ ಫತೇಚಂದ, ಸಾಹೇಬನ ಬರಿ 
ದಾದ ತಲೆಯಮೇಲೆ ಬಲವಾಗಿ ಹೊಡೆದ. 
ಚಕ್ಕರ ಬಂದಂತೆ ಆದ ಸಾಹೇಬ ಕೈಯ್ಯಿಂದ 
ತನ್ನ ತಲೆ ಹಿಡಿದು, “ನಿನ್ನನ್ನು ಕೆಲಸದಿಂದ 
ವಜಾ ಮಾಡುತ್ತೇನೆಂದು ಕೂಗಿದ. 

"ನನಗದರ ಬಗ್ಗೆ ಯೋಚನೆಯಿಲ್ಲ. 
ಆದರೆ, ನೀನು ಕಿವಿ ಹಿಡಿದುಕೊಳು ವರೆಗೂ 
ಸಾನು ನಿನ್ನನ್ನು ಬಿಡುವುದಿಲ್ಲ. ನೀನು 
ಬೇಗ ಹಾಗೆ ಮಾಡದಿದ್ದಲ್ಲಿ ಮತ್ತೊಂದತಿ 


ರಾಜೀನಾವೆು 


ಏಟು ತಿನ್ನಬೇಕಾಗುವುದು' ಎನ್ನುತ್ತ 
ಕೋಲನ್ನು ಮೇಲೆತ್ತಿದ, ಪತೇಚಂದ. ಇಷ್ಟ 
ವಿಲ್ಲದೆ ಕೈಗಳನ್ನು ಮೇಲೆತ್ತುತ್ತ ತನ್ನ ಕಿವಿ 
ಹಿಡಿದು “ಈಗ ನಿನಗೆ ತೃಪ್ಪಿಯಾಯಿತೆ ? 
ಎಂದ ಸಾಹೇಬ. 

“ಬೇರೆಯವರನ್ನು, ಮುಂದೆಯೂ 
ಹೀಯಾಳಿಸುವುದಿಲ್ಲವೆಂದು ಹೇಳು.” 

“ಎಂದಿಗೂ ಹೀಯಾಳಿಸುವುದಿಲ್ಲ” ಎಂದ 
ಸಾಹೇಬ. 

“ನೀನೇನಾದರೂ ಹಾಗೆ ಮಾಡಿದರೆ, 
ನಾನೆಲ್ಲೂ ದೂರ ಹೋಗಿಲ್ಲವೆಂದು 


೪೧ 


ನೆನನಿಡು. ಈಗ ನಾನು ನನ್ನ ಕೆಲಸಕ್ಕೆ 
ರಾಜೀನಾಮೆ ಇತ್ತಿ ದ್ದೆ € ನೆ. ನಾನೇಕೆ 
ರಾಜೀನಾಮೆ ಕೊಡುತ್ತಿ ದ್ದೆ ನೆಂಡದತಿ 
ಸಕಾರಣವಾಗಿ ನನ್ನ ರಾಜಿನಾಮೆ ಪತ್ರ, 
ನಾಳೆ ಕಛೇರಿಯನ್ನು ತಲಪುತ್ತದೆ.” 

ಹೀಗೆ ಹೇಳುತ್ತ, ತನ್ನೊಳಗೂ ಹಾಗೂ 
ಇಡೀ ಪ್ರಪಂಚದಲ್ಲೇ ಶಾಂತಿ, ತುಂಬಿದವೆ 
ನಂತೆ ಕೊಠಡಿಯಾಚೆ ನಡೆದೆ. ಹಿಂಸೆಂದೂ 
ಆತ, ಇಂಥ ಸಂತೋಷವನ್ನ ನುಭವಿಸಿರೆ 


ಲಿಲ್ಲ. ಅದು, ಅನನ ಜೀವನದ ಮೊದಲ 
ವಿಜಯವಾಗಿತ್ತು. 


k " ಸತ್ಯ ಶೋಧನೆಯನ್ನು ಕುರಿತು ಹೇಳುವುದಾದರೆ, ಹಲವಾರು ಕುರುಡಫ ಗಲ್ಲಿ 
ಗಳಿಂದ ಕೂಡಿರುವ ಈ ಪ್ರದೇಶದಲ್ಲಿ ನಿಜಕ್ಕೂ ಅರ್ಥನತ್ತಾದುದನ್ನ್ನು ಅರಿಯ 
ವತ್ತೆ ಎಷ್ಟೇ ಚಿಕ್ಕ ದಾದದ್ದಾದರೂ ವಿಶ್ವಾಸಾರ್ಹವಾಡ ಒಂದು ಹೆಜ್ಜೆ ಇಡುವುದು 
ಎಸ್ಟು ಕಸ್ಟ ಕಾರ್ಯನೆಂಬುದು ಸ್ವಂತ ಕಠಿಣ ಪರಿಶೋಧನೆಯಿೀಂದೆ ನನಗೆ 


ವೇದ್ಯವಾಗಿದೆ. 


ಶೆ 
-ಐಸ್‌ಸ್ಟೈನ 


ಖಾನಾವಳಿ ಗಂಗಪ್ಪ 


ಈ 


ಡಾ|| ಸ. ಜ. ನಾಗಲೋಟಮಾಕೆ 
೨೫, *ಶಾಂತಾ* ಬಸವ ಕಾಲನಿ 
ಬೆಳಗಾವಿ-೫೯೦ ೦೧೦ 


ನೊಬೆಲ್‌ ಪ್ರಶೆಸ್ತಿ ವಿಜೇತ ನೀಟರ೦* ವೊಡಾನರ್‌ ತನತ್ಮಿ ಒಂದು ಪ್ರ ಬಂಧದಲ್ಲಿ 


ಬರೆದಿದಾ ಕೆ; 
ಟು 


ಅಡುಗೆನುನೆಯಲ್ಲಿ ಒಲವು ಹರಿಯದಿದ್ದರೆ ಊಟದ ತಾಟಿನಲ್ಲಿ ರುಚಿಮೊಡದು. 
ಪುರಂದರದಾಸರು *ಪ್ರೇಮವಿಲ್ಲದ ಗಾನಾ ಕೇಳನೋ ಹೆರಿ ತಾಳನೋ” ಎಂದು 
ಹಾಡಿದ್ದಾರೆ. ಬಸವಣ್ಣ ಹೇಳಿದ್ದಾರೆ “ಆಯ್ಕಾ ಎಂದರೆ ಸ್ವರ್ಗ ಎಲವೋ ಎಂದರೆ 
ನರಕ.” ಇಂಥ ಒಲವಿನ ಗಣೆ, ಪ್ರೇಮದ ಖನಿ ಮತ್ತು ವಿನಯದ ವಾಣಿ 


ಖಾನಾನಳಿ ಗಂಗಪ್ಪ. 


ನೆಲವ ಕಾಲೇಜು ಕಲಿಯಲು ಚೀಕಿ ಊರಿಗೆ 
ಹೋಗಬೇಕಾಗುತ್ತಿತ್ತು. ಧಾರವಾಡದ 
ಕರ್ನಾಟಕ ಕಾಲೇಜು, ಬೆಳಗಾವಿಯ 
ಲಿಂಗರಾಜ ಕಾಲೇಜು ಅಂದು ಪ್ರಸಿದ್ಧಿ 
ಪಡೆಡ ಕಾಲೇಜುಗಳು. ಇವುಗಳೊಡನೆ 
ಸೆಣಸಾಡಲು ಇನ್ನೊಂದು ಹೊಸ ಕಾಲೇಜು 
ಪ್ರಾರಂಭವಾಯಿತು. ಅದು ಹುಬಳಿ ಕೈಯ 
ನಿ. ಸಿ. ಜಾಬಿನ ಸೈನ್ಸ್‌ ಕಾಲೇಜು, 
ಅಲ್ಲಿಯ ಪ್ರಿನ್ಸಿಪಾಲರು ಆಗ 
ಶ್ರೀ ಬೊನ್ಮುಣ್ಣ ನವರ ಎಂಬ ಹೆಸರಿನವರು. 
ಅವರು ಹಲವಾರು ಒಳ್ಳೆಯ ಶಿಕ್ಷಕರನ್ನು 
ಕೂಡಿಸಿಕೊಂಡು. ಜಾಬಿನ ಕಾಲೇಜಿಗೆ 
ಒಳ್ಳೆಯ ಹೆಸರನ್ನು ತಂದಿದ್ದರು. ಅವರ 
ವರ್ಣನೆಯನ್ನು ಕೇಳಿ ನಮ್ಮ ಊರಿನಿಂದ 
ಆರು ಜನ ವಿದ್ಯಾರ್ಥಿಗಳು ಅಜೀ 
ಕಾಲೇಜನ್ನು ಸೇರಿಸಿವು. ಆಗ ವಿದ್ಯಾರ್ಥಿ 
ಫಿಲಯ ಬಹಳ ಸಣ್ಣದಿತ್ತು. ಅದಕ್ಕೆಂದೇ 


ಒಂದು ಊಟದ ಮನೆ ಇದ್ದಿ ಲ್ಲ. ನಮ್ಮನ್ನು 
ಇಂಜಿನಿಯರಿಂಗ್‌ ಕಾಲೇಜಿಗೆಂದು ನಡೆಸು 


ತ್ತಿದ್ದ ಊಟದ ಮ ನೆಗೆ ಸೇರಿಸು 
ತ್ತಿದ್ದರು. ಅದನ್ನು ನ ಡೆಸುತ್ತಿ ದ್ದ 
ವ್ಯಕ್ತಿಯೇ ಗಂಗಪ್ಪ. 

ಗಂಗಪ್ಪನ ಅಡ್ಡ ಹೆಸರು ನನಗೆ 


ಗೊತ್ತಿಲ್ಲ ಬಹುಶಃ ಅವನು ಸಂಸಗಾವಿಯೆವ 
ನಿರಬಹುದೆಂದು ನೆನಪು. ಅವನು ಬಹಳೇ 
ಸೀದಾಸಾದಾ ವ್ಯಕ್ತಿ. ಧೋತರ, ಅರ್ಥ 
ತೊ!ಳಿನ ಅಂಗಿ, ತಲೆಯ ಮೇಲೆ ಟೊಪ್ಪಿಗೆ, 
ರುಮಾಲು ಇಂಥವು ಇದ್ದಿಲ್ಲ. ಕಾಳಿಗೆ 
ಚನ್ಪಲಿಗಳನ್ನೂ ತೊಡುತ್ತಿರಲಿಲ್ಲ. ಬರಿ 
ಗಾಲಿನಿಂದಲೇ ಅಡ್ಡಾಡುವ ರೂಢಿ ಅವನಿಗೆ. 
ವಾರಕ್ಕೆ ಒಂದು ದಿನ ಗಡ್ಡ ಬೋಳಿಸು 
ತ್ತಿದ್ದ. ಹೀಗಾಗಿ ಅವನ ಮುಖದ ಮೇಲೆ 
ಯಾವಾಗಲೂ ಅರ್ಧ ಸೆಂಟನೀಟಿರದಷ್ಟು 
ಉದ್ದ ನೆಯ ಗಡ್ಡ ಇರುತ್ತಿ ದ್ದವು. ತಲೆಯ 


ಖಾನಾವಳಿ ಗೆಂಗಪ್ಪ 


ಮೇಲಿನ ಕೂದಲು ದಟ್ಟವಾಗಿದ್ದು ಕ ಎಣ್ಣೆ 
ಲೇಪಿತವಾಗಿರುತ್ತಿದ್ದವು. ಕೂದಲುಗಳನ್ನು 
ಓರಣವಾಗಿ ಬಾಚಿಕೊಳ್ಳುವದೆಂದರೆ ಅದತಿ 


ವಿದ್ಯಾವಂತರ ಲಕ್ಷಣ ಎಂಬ ತಿಳುವಳಿಕೆ 
| ಆಗಿನ ಕಾಲಕ್ಕೆ ಇತ್ತು. 


ಕಾರಣ ಅವರೆಲ್ಲ 


ತಲೆಕೂದಲನ್ನು ಎಂದೂ ಬಾಚುತ್ತಿರಲಿಲ್ಲ. 


' ಅವನು ಸ 


ಲ್ಪ್ರಸ್ಕ್ಯೂ ಲ ದೇಹಿ. ಯಾವಾ 


ಗಲೂ ನಗುತ್ತ, ಇರುತ್ತಿ ದ್ದೆ, 


| 


, 


ಅವನು ನಡೆಸುತ್ತಿದ್ದ ಊಟದ ಮನೆ 


ಇಂದಿನ ದಿನದಲ್ಲಿ ನೋಡಲೂ ಸಹ ಸಿಗಲಿ 
 ಕ್ಲಿಲ್ಲ ಎಂದೇ ನನ್ನ ಅನಿಸಿಕೆ. ಅಲ್ಲಿ ಒಳ್ಳೆಯ 


4 


' 


`ಬರು ತಿಶ್ರು. 


ಖುರ್ಚಿ, ಮೇಜುಗಳು ಇದ್ದಿಲ್ಲ. ಬಣ್ಣ ಬಣ್ಣದ 
ದೀಪಗಳೂ ಇರಲಿಲ್ಲ. ಊಟಕ್ಕೆ ಕುಳಿತರೆ 
ಮೊದಲು ದೊಡ್ಡ ಸೆ ್ಸೇನಲೆಸ್‌ಸಿ ಲದ ತಟ್ಟಿ 
ಅದರೊಡನೆ ಎರಡು ಸಣ್ಣ 
ಬಟ್ಟಲು ಹಾಗೂ ಒಂದು ನೀರಿನ ವಾಟಿ. 
ಒಂದು. ಬಟ್ಟಲಿನ ತುಂಬ ಗಟ್ಟಿ ಮೊಸರು. 


ಇನ್ನೊಂದರಲ್ಲಿ ಘಮಘಮಿಸುವ ಸಾರು. 


ತುಂಡು, 


ಆಗುತ್ತಿರಲಿಲ್ಲ. ಅಷ್ಟು 


ತಟ್ಟಿಯಲ್ಲಿ ಉಪ್ಪು, ನಿಂಬೇ ಹಣ್ಣಿನ 
ಉಳ್ಳಾಗಡ್ಡಿಯ ತುಣುಕ್ಕು 
ಒಂದು ತರದ ಚಟ್ಟಿ ಪುಡಿ. ಸಾಲಾಗಿ ತಾಬಿನ 
ದಂಡೆಗುಂಟ ಕುಳ್ಳಿರುತ್ತಿದ್ದವು. ಅನಂತರ 
ಒಂದು ಕಾಳಿನ ಸಲೈ, ಇನ್ನೊಂದು ತರಕಾರಿ. 
ಇನೆಲ್ಲವನ್ನು ನೋಡುತ್ತ ಕೂಡ್ರುನವದು 
ಆಸೆ ಆಗುತ್ತಿತ್ತು. 

ಅಷ್ಟ ರಲ್ಲಿ ಬಿಸಿ ಬಿಸಿ p36 ಬರುತಿ, ದ್ದ ವು. 
ಸಳ ನೀಡುವವನು ಅದರಲ್ಲಿ ಬಹಳ 
ನಿಸ್ಲಾ ತ, ಹೊಟ್ಟಿ ಉಬ್ಬಿ ದ ಚಪಾತಿಗಳನ್ನು 
ಹಿಡಿಯಾಗಿ edad ಬರುತ್ತಿದ್ದೆ. 

ಚಪಾತಿಯ ಒಂದೊಂದು ಸದರುಗಳನ್ನು 
ಹಿಡಿದು ಜಗ್ಗಿ ದಕೆ ಸರಿಯಾಗಿ ಎರಡು ue 
ಗಳು ಬೇರೆ ಚೀಕಿ ಆಗುತ್ತಿ ದ್ದ ವು. ಅವುಗಳ 


೪4 


ಹೊಟ್ಟಿ ಯಿಂದ ಬಿಸಿ ಉಗಿಯು ಜಿಗಿದ 
ಜೋರು ಶು: ಅವನ ಚಪಾತಿಗಳು 
ಒಳ್ಳೆಯ ಗೋದಿಯ ಹಿಟ್ಟಿನಿಂದ ಮಾಡಿ 
ದವು. “ಎಸ್ರಿ ಸಾಹೇಬ್ರ ಈ ಗೋವಿ ನಮ್ಮಿ 
ಊರಿನಿಂದ ಬಂದಾದ್ರಿ. ತಿಂದ ರುಚಿ 
ನೋಡಿ)” ಎಂದು ಹೆಮ್ಮೆಯಿಂದ ಹೇಳು 
ತ್ತಿದ್ದ. ನಿಜವಾಗಿಯೂ ಅವು ಬಹಳೆ 
ರುಚಿಕಟ್ಟಾಗಿರುತ್ತಿದ್ದವು. ಒಂದೊಂದು ಸಲ 
ನಾವು ಚಪಾತಿಗೆ ಏನನ್ನೂ ಹಚ್ಚಿ ಕೊಳ್ಳದೆ 
ತಿಂದು ಮುಗಿಸುತ್ತಿದ್ದೆ ವು. ಮುಂದೆ ಪಲ್ಯ, 
ಚಟ್ಟಿ, ಮೊಸರುಗಳ "ಗೊಂದಲಕ್ಕೆ ಹೋಗು 
ತಿ ದವು ಒಳ್ಳೆಯ ಚೂ ಸುಡು. 
ಸುಡು ಸ ರುಚಿ ತಿಂದೇ ಹೇಳ 
ಬೇಕು. ಅಂಥಿಂಥ ಅರಬರೆ ಬೆಂದ ಚಪಾತಿ 
ಮಾಡಿ ಅವುಗಳನ್ನು ಒಂದರಲ್ಲಿ ನಾಲ್ಕೊ 
ಎಂಟೋ ತುಂಡುಮಾಡಿ ಬಡಿಸುವ ವ್ಯಕ್ತಿ 
ಅವನಾಗಿದ್ದಿ ಲ್ಲ. ಎಲ್ಲ ಚಪಾತಿಗಳೂ ಪೂರಿ 
ಯಂತೆ ಉಬ್ಬ ಬೇಕು. ಉಬ್ಬಿ ದ ಚಪಾಕಿಯತಿ 
ಹೊಟ್ಟೆ ಶಟ್ಟಿ! ಉಗಿ ಟಿಗಳಿಯಂೆ ಜಿಗಿಯ 
ಕೇಳು. ಆಗ ಪದರುಗಳನ್ನು ಬೇರ್ಪಡಿಸಿ 
ಒಂದು ಪದರು ಎಡೆಟೆಡು: ಅವನ ರಿ. 
ಕೈ ಗೆ ಉಗಿಬಡಿದು ಬಡಿದು ಅವು ಕಪ್ಪಾ 

ದಂತೆ ಕಾಣುತ್ತಿದ್ದವು. ಚಪಾತಿಯನ್ನು 
ತಿಂದ ಮೇಲೆ ಉಗಿ ಹಾಯುನೆ ಅನ್ನ 

ಸಾರು. ಅಂಥ ಊಟಮಾಡಿ ಇನ್ನೇನು 
ಓದುವದು. ಹೊಟ್ಟಿಭಾರವಾಗುತ್ತಿತ್ತು. 
ತಲೆಗೆ ಸುಂದು ಬರುತ್ತಿತ್ತು. ತೊಟ್ಟಿ 
ಪ್ಯಾಂಟು ಬಿಗಿ ಆಗುತ್ತಿ ದವು. ಅನನ 
ವಿಶೇಷ ಗುಣವೆಂದರೆ ಜೊರೀಮಾಡಿ 
ನಮಗೆಲ್ಲ ಉಣ್ಣಿ ಸುವದು. “ಏ್ರಿ 
ಸಾಹೇಬ್ರ, ಈ ವಯಸ್ಸಿಗೆ ನೀವು ಜಾಸ್ತಿ 

ಉಣ್ಣಿ ಬೀಕು. ಇಸ್ಟು ಕಡಿಮೆ ಉಂಡಕಿ 


ಏನು ಗತಿ” ಎಂದು ಹುರಿದುಂಬಿಸುತ್ತಿದ್ದ. 
ಜಾಸ್ತಿ ಮೊಸರು ಬಡಿಸುತ್ತಿದ್ದ. ಏನಾದರೂ 
ನೆನ ಹೇಳಿ ಹೆಚ್ಚು ತಿನ್ನು ವಂತೆ ಮಾಡು 
ತ್ತಿದ್ದ. ನಮ್ಮ ಮನೆಯಲ್ಲಿಯೇ ನಮಗೆ 
ಅಷ್ಟೊಂದು ಕಾಳಜಿ ಮಾಡುತ್ತಿರಲಿಲ್ಲ 
ವೆಂದರೂ ನಡದೀಶು. ಅಸ ಸೈ ರಮಟ್ಟಿಗೆ ಅವನ 
ಉಪಚಾರ ನಮಗೆಲ್ಲ ಅಂದರೆ ಎಲ್ಲ ವಿದ್ಯಾರ್ಥಿ 
ಗಳಿಗೂ. ಓದುವದು ಆಗುವದಿಲ್ಲ, ನಿದ್ದೆ 
ಬರುತ್ತದೆ. ಎಂದು ಅಂಗಲಾಚಿದರೂ. 
“ಒಂದು ತಾಸು ಆರಾಮ ನಿದ್ರೆ ಮಾಡಿರಿ 
ಆಮೇಲೆ ಎದ್ದು ಸಾಕಷ್ಟು ಓದಿರಿ. ಓದು 
ನವರು ಚೆನ್ನಾಗಿ ಊಟಿಮಾಡಜೇಕು” 
ಎಂದು ಅವನ ಉಪದೇಶ. 

ತಿಂಗಳಿಗೊಂದು ಸಲ ಅವನು ದೊಡ್ಡ 
ಊಟವನ್ನು ಕೊಡುತಿ ತ್ತಿದ್ದ. ಅಂದು ಬೇಕೆ 
ಬೇರೆ ಖು. ತಿನಿಸು ತಯಾರಿಸುತ್ತಿದ್ದರು. 
ಸಿಹಿ ಎಂದರೆ, ಜಾಮೂನ್‌, ಬೂಂದಿ, 
ಜಿಲೇಬಿ, ಹೋಳಿಗೆ, ಪೀರು ಇತ್ಯಾದಿ. ಪ್ರತಿ 
ತಿಂಗಳು ಒಂದನ್ನು ಮಾಡುವದು. ಹುಡುಗ 
ರಿಗೆ ಎಷ್ಟು ಬೇಕೋ ಅಸ್ಟು, ತಿನಿಸುವದು. 
ಕೆಲವು ಹುಡುಗರಂತೂ ೬೦೨೯೦ 
ಜಾಮೂನ, ೫೦-೬೦ ಜಿಲೇಬಿ, ೧೦೨೧೨ 
ಹೋಳಿಗೆ ತಿನ್ನು ತ್ತಿದ್ದರು. ಜಾಸಿ, ತಿಂದವ 
ರಿಗೆ ಬಹುಮಾನ ಬೇರೆ. ಅವನ ಹತ್ತಿರ 
ಊಟಮಾಡುವವರಿಗೆ ಮಾತ್ರ ಎಂದೇನೂ 
ಇಲ್ಲ. ಒಂದು ವಾರದಿಂದಲೇ ಪುಕಾರು 
ಚಾಲು ಆಗುತ್ತಿತ್ತು. “ಸಾಹೇಬ , ಬರುವ 
ಇಂಥಾದಿನ ಮೇಜರ್‌ ಫೀಸ್ಸ್‌ ಇಟ್ಟಿವೆ. 
ನಿಮ್ಮ ಸ್ನೇಹಿತರನ್ನು ಆಮಂತ್ರಿಸಿರಿ, 
ಇಂಥಿಂಥ ಸಿಹಿಯನ್ನು ತಯಾರಿಸುತ್ತೇನೆ. 
ಯಾನದಕ್ಕೂ ಮಿತಿ ಇಲ್ಲ. ಜಾಸ್ತಿ ತಿಂದವ 
ನಿಗೆ ಹಣವಿಲ್ಲ” ಎಂದು ಹೇಳುತ್ತಿದ್ದ “ನಾವೂ 


ಪುಸ್ತಕ ಪ್ರಪಂಚ--ವತಾರ್ಟಿ, ೧೯೯೮ 


ಸಹ ಕಾಲೇಜಿನಲ್ಲಿಯ ನಮ್ಮ ಗೆಳೆಯರನ್ನು 
ಜೋರುಮಾಡಿ ಆಮಂತ್ರಿಸಿ ಅವರ ಹೊಟ್ಟೈ 
ಹರಿಯುವಂತೆ ಉಣ್ಣಿ ಸಿ ಕಳುಹಿಸುತ್ತಿದ್ದ ವು. 
ಊಟವಾದ ಮೇಲೆ ಅವನು ನಮ್ಮನ್ನು 
ನಿಲ್ಲಿಸಿ “ಸಾಹೇಬ್ರ ಊಟ ಬರಾಬರಿ ಆತನ್ರ್ರಿ” 
ಎಂದು ಕೇಳುತ್ತಿ ದ್ದ : ನಾವು ಖುಸಿಯೀಂಡೆ 
ಹೇಳಿದಕೆ ಅವನ ಹೊಟ್ಟಿ ತುಂಬುತ್ತಿತ್ತು. 
ಇಲ್ಲವಾದರೆ ತನ್ನ ಅಡುಗೆಯವರನ್ನು 
ಹಿಗ್ಗಾಮುಗ್ಗಾ ಬೈಯ್ಯುತ್ತಿದ್ದ. “ಇವರೆಲ್ಲ 
ದೊಡ್ಡ ದೊಡ್ಡ ಸಾಹೇಬ್ರ ಆಗುವವರು. 


ಬೆಳೆಯುತ್ತಿರುವ ತರುಣರು. ಅವರು 
ನಮ್ಮನ್ನು ಶವಿಸಬಾರದು” ಎಂದೂ 
ಎಚ್ಚ ರಿಸುತ್ತಿದ್ದ. 


ಒಂದು ಸಲ ನನ್ನ ಗೆಳೆಯನ ಆರೋಗ್ಯ 
ಅಸ್ಟು ಚೆನ್ನಾಗಿ ಇರಲಿಲ್ಲ. ಅವನು 
ನಮ್ಮೊಡನೆ ಊಟಕ್ಕೆ ಬಂದು ಕುಳಿತ. 
ತಾಟು ಹಚ್ಚಿದರು. ಊಟ ಪ್ರಾರಂಭ 
ವಾಯಿತು. ಒಂದೆರಡು ತುತ್ತು ತಿಂದು 
ಊಟ ಸೇಕದು ಎಂದು ತನ್ನ ರೊವಿಗೆ 
ಹೋಗಿ ಮಲಗಿದ. ನಾನೆಲ್ಲ ಎಂದಿನಂತೆ 
ಊಟ ಮಾಡುತ್ತಿದೆ ವು, ಚಪಾತಿ ನೀಡುವ 
ವ್ಯಕ್ತಿ ಗಂಗಪ್ಪ ನಿಗೆ ಹೋಗಿ ಸುದ್ದಿ 
ಮುಟ್ಟಿ ಸಿದ, ಅಡ ಮನೆಯಲ್ಲಿ ಇದ್ದೆ 
ಗಂಗಪ್ಪ ಲಗುಬಗೆಯಿಂದ ನಮ್ಮ ಟೀಬಲ್ಲಿಗೆ 
ರಾ ನಮ್ಮನ್ನು ವಿಚಾರಿಸಿದ, ಅಡುಗೆ 
ಸರಿಯಾಗಿದೆಯೋ ಇಲ್ಲವೋ ಎಂದು ಕೇಳಿದೆ. 
ಇನ್ನೂ ನಾಲ್ಕಾರು ಜನರನ್ನೂ ಕೇಳಿದ 
ನಾನೆಲ್ಲ ರುಚಿಯಾಗಿದೆ ಎಂದು ಹೇಳಿವಿವು. 
ಆದರೂ ಅವನು ಮುಖ ಸಣ ದುಮಾಡಿದ. 
ಅಡುಗೆ ಮನೆಗೆ ಹೋದ. ನಾವು ಅವನಿಗೆ 
ಹೇಳಿದೆವು. ಆ ವಿದಾ ರ್ಥಿಯ ಆರೋ 
ಅಸ್ಟು ಸರಿ ಇರಲಿಲ್ಲ ಅದಕ್ಕೆ ಅನನು 


ಖಾನಾವಳಿ ಗಂಗಪ್ಪ 


ಊಟ ಮಾಡಲಿಲ್ಲ ಎಂದೆವು. ಅದು 
ಅಸ್ಪಕ್ಕೆ ಮುಗಿಯುತೆಂದು ಹರಟಿ 
ಹೊಡೆಯುತ್ತ ರೂಮಿನ ಕಡೆಗೆ ನಡೆದೆವು 
ಕೂಮಿಗೆ ತಲುಪಿ ಉಣ್ಣದೇ ಬಂದ ಸ್ನೇಹಿತ 
ನನ್ನು ಕಂಡು ಹೋಗೊಣವೆಂದು ಅವನ 
'ಕೂಮಿಗೆ ಹೋಗಿ ಮಾತನಾಡುತ್ತ 
ಕುಳಿತೆವು. ಅಷ್ಟರಲ್ಲಿ ಗೆಂಗಪ್ಪನ ಸವಾರಿ 
ಅಲ್ಲಿಗೇ ಬಂದಿತು. ಒಂದು ಕೈಯಲ್ಲಿ ಹಾಳೆ 
'ಯಲ್ಲಿ ಸುತ್ತಿದ ಪುಡಿಕೆ. ಇನ್ನೊಂದು 
ಕೈಯಲ್ಲಿ ಚಿಕ್ಕದಾದ ಗಿಂಡಿ. ಇನ್ನೊಬ್ಬನ 
ಕೈಯಲ್ಲಿ ಒಂದು ಚರಿಗೆತುಂಬ ಹಾಲು 
ಹಾಗೂ ಒಂದು ತಾಟು. ಇದೇನಿದು? 
ಎಂದು ನಮಗೆಲ್ಲ ಆಶ್ಚರ್ಯ. “ಏನು 
ಗಂಗಪ್ಪ?” ಎಂದೆವು. “ಸಾಹೇಬ್ರ ಬಾಯಿ 
ಕೆಟ್ಟು ಉಣ್ಣದೇ ಬಂದಿದ್ದಾರೆ. ಅವರು 
ಖಾಲಿ ಹೊಟ್ಟಿಯಿಂದ ಮಲಗಿದಕೆ ದೇವರು 
ನನ್ನನ್ನು ಕ್ಷಮಿಸಲಾರನು. ಅದಕ್ಕೆಂದೇ 
ಹಾಲಿನಲ್ಲಿ ಮಾಡಿದ ಬಿಸಿ ಚಪಾತಿ, ಒಳ್ಳೆಯ 
ಜೆಲ್ಲ, ಈಗ ಕಾಸಿದ ತುಪ್ಪ ಕಾಸಿದ ಹಾಲು 
ತಂದಿರುವೆನು. ಅವರಿಗೆ ಉಣಿಸಿ ಹೋಗಲು 
ಬಂದೆನು? ಎಂದ. ನೇರವಾಗಿ ರೂಮಿಗೆ 
| ಬಂಡು ವಿದ್ಯಾರ್ಥಿಯನ್ನು ಕರೆದುಕೊಂಡು 
ಹೋಗಿ ಮುಖ ಕೈಕಾಲು ತೊಳೆಸಿ ಅವನ 
ಮುಂದೆ ತಾಟು ಇಟ್ಟು ಒಂದು ಚಪಾತಿ 
ನೀಡಿ ಅದರಲ್ಲಿ ಬೆಲ್ಲದ ಮುದ್ದೆ ಇಟ್ಟು, 


೪8 


ಅದಕ್ಕೆ ಬಿಸಿ ತುಪ್ಪದ ಅಭಿಕೇಕಮಾಡಿಸಿದ. 
“ಸಾಹೇಬ್ರ ಒಂದು ಚಪಾತಿ ತಿನ್ನಿರಿ. ಆ 
ಮ್ಯಾಲ ಬಿಸಿಹಾಲ ಕುಡಿರಿ” ಎಂದ. ಚಪಾತಿ 
ತಿನ್ನಿಸಿ, ಹಾಲು ಕುಡಿಸ್ರಿ ತನ್ನ ಹೊಟ್ಟಿ 
ತುಂಬಿದವನಂತೆ ಸಂತೋಷದಿಂದ ಹೋದ. 
ನಾವು ಮೂಕರಂತೆ ನಿಂತೆದ್ದೆ ವು. ತನ್ನ 


ಖಾನಾವಳಿಯಲ್ಲಿ ಉಣ್ಣುವ ಒಬ್ಬ ಹುಡುಗ 
ಒಂದು ಸಲ ಉಣ್ಣುನದನ್ನು ಬಿಟ್ಟರೆ ತನಗೆ 
ಪಾಪ ತಗುಲೀತು ಎನ್ನುವ ಗಂಗಪ್ಪ ನೆಲ್ಲಿ. 
ಇಂದಿನ ಹೊಟೇಲಿನವರು ಸಿಕ್ಕಾಪಟ್ಟೆ ಹಣ 
ತೆಗೆದುಕೊಂಡು, ಸೋಡಾ ಹಾಕಿದ ಅನ್ನ, 
ಕಲಬೆರಿಕೆಮಾಡಿದ ಗೋದಿಹಿಟ್ಟನ ಚಪಾತಿ. 
ಹಿಟ್ಟು ಕೂಡಿಸಿದ ಮೊಸರು, ಹೊಳೆಯ 
ನೀರಿನಂತಿರುವ ಸಾರು ಮುಂತಾದವನ್ನು 
ನೆನಪಿಸಿಕೊಂಡರೆ ಗಂಗಪ್ಪನಂಥನರು ನಿಜ 
ವಾಗಿ ಬದುಕಿದ್ದರೊ! ಅನಿಸುತ್ತದೆ. 
ಗಂಗಪ್ಪನನ್ನು ನಾನು ವೈದ್ಯನಾದ 
ಮೇಲೆ ಒಮ್ಮೆ ಕಂಡಿದ್ದೆ. ಆಗಲೂ ಅವನೂ 
ನನ್ನನ್ನು ಅದೇ ರೀತಿ ಕಂಡ ತನ್ನ ಖಾನಾ 


ವಳಿಗೆ ಕಕಿದುಕೊಂಡು ಹೋಗಿ ಊಟಿ 
ಮಾಡಿಸಿ ತನ್ನ ಹೊಟ್ಟಿ ತುಂಬಿದಂತೆ 


ಸಂತೋಷಸಟ್ಟ. 

ಇಂದು ಗಂಗಪ್ಪ ಬದುಕಿಲ್ಲ. ಅವನತಿ 
ಬದುಕಿದ್ದರೂ ಇಂನಿನ ಊಟದ ಮನೆ 
ಗಳನ್ನು ಕಂಡು ಸಾಯುತ್ತಿದ್ದ ಎಂದೇ 


ನನ್ನ ಅನಿಸಿಕೆ. 


ಪೋಲಿಯೊ ಪೀಡಿತರಿಗೆ ಆಶಾಜ್ಯೋತಿ : 


ಪುನರ್ವಸತಿ ತರಬೇತಿ 


ಮ್ಮ ಪಾಲಿಗೆ ಭೀಕರ ಶತ್ರುವಾಗಿರುವ 
ಫೋಲಿಯೊ "ಎಂಜರೊವೈರಸ"' ನಿಂದ 
ಬರುವ ತೀವ್ರ ಸ್ವ ರೂಪದ I ಮಿಕ 
ಕೋಗ. ಇದು ನಯಸ್ಕರನ್ನೂ ನೀಡಿಸದಿ 
ಇರುವುದಿಲ್ಲ. ಪೋಲಿಯೊ ಪೀಡಿತನಾದ 
ವ್ಯಕ್ತಿ ಜೀವನ ಪರ್ಯಂತ ಅಂಗವಿಕಲ 
ನಾಗಿರಬೇಕಾಗುತ್ತದೆ. ರೋಗ ಬಂದಮೇಲೆ 
ಚಷಧೋನಚಾರದಿಂದಾಗುವ ಪ ಶ್ರ ಯೋಜನ 
ಹೇಳಿಕೊಳ್ಳುವಷ್ಟೇನೂ ಇಲ್ಲ. ಆದರಿ ಈ 
ರೋಗವನ್ನು ನಿವಾರಿಸಲು ವಿಜ್ಞಾ ನಿಗಳು 
ಹಲವು ವರ್ಷಗಳ ಪರಿಶ್ರಮದಿಂದ ಲಸಿಕೆ 
ಯನ್ನು ಶೋಧಿಸಿದ್ದಾ ರೆ. ಎಳೆಯರಿರು 
ವಾಗಲೇ ಪೋಲಿಯೊ ಲಸಿಕೆ ನೀಡಿ ಮಕ್ಕಳ 
ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು 
ಉಂಟು ನತಾಡುವುದೇ ಈ ರೋಗಕ್ಕೆ ನೀಡ 
ಬಹುದಾದ ಪರಿಣಾಮಕಾರಿ ಚಿಕಿತ್ಸೆ. ಇಂಥ 
ಕ್ರಮದಿಂಡೆ ಹಲವು ದೇಶಗಳಲ್ಲಿ ಪೋಲಿಯೊ 
ನಿರ್ಮೂಲವಾಗಿದೆ. 


ಜಾಗತಿಕ ಆರೋಗ್ಯ ಸಂಸ್ಥೆ ಈ 
® 


ಶತಮಾನದ ಕೊನೆಗೆ ಪ್ರಪಂಚದಿಂದ 
ಸೋಲಿ ೊ ಸಲಾಯನಕ್ಕೆ ಪಣ ತೊಟ್ಟಿದೆ, 


ಡಾ|! ಕರನೀರಪ್ರಭು ಕ್ಕ... 


ಆರೋಗ್ಯಾಧಿಕಾರಿಗಳು 
ಸವಕಿತಿದಾಯಿ ಅರೋಗ 
ಬಾದಾಯಿತ೧೮೩ 3೦೧ 


ಕೇಂದ ಕ 


ಇದಕ್ಕೆ ಭಾರಶವೂ ಸೇರಿದಂತೆ ಪ್ರಪಂಚದ 
ಎಲ್ಲ ತಿ ಕೈಗಳೂ ಒಪ್ಪಿಕೊಂಡು, al 

ಆರೋಗ್ಯ ಸಂಸೆ ಸಯ ನೆರವಿನಿಂದ 
ನಿರ್ಮೂಲನಕ್ಕೆ ಸ ನೀಲಿ ನಕ್ಷೆ 
ಗಳನ್ನು Rx. ಕಾರ್ಯಕ್ರಮಗಳನ್ನು 
ಹಮ್ಮಿಕೊಂಡಿದೆ. ಇದರಿಂದ ಭವಿಷ್ಯದಲ್ಲಿ 
ಪೋಲಿಯೊ ರೋಗ ಸಿಗಲಿಕ್ಕಿಲ್ಲ; ನಿಜ. 
ಆದರೆ, ಈಗಿರುವ ಪೋಲಿಯೊ ಪೀಡಿತರಿಗೆ 
ಏನೂ ಮಾಡಬೇಕು ಎಂಬ ಪ್ರಶ್ನೆ ಬುದಿ 
[a 

ಜೀವಿಗಳನ್ನು , ವಿಜ್ಞಾ ನಿಗಳನ್ನು, ವೈದ್ಯ 
ರನ್ನು ಸಮಾಜ ಸೇವಕರನ್ನು, ರಾಷ್ಟ್ರ 
ನಾಯಕರನ್ನು ಕಾಡಹತ್ತಿತು. ನಿದ್ದೆಗೆ 
ಭಂಗ ತಂದಿತ್ತು. ವಿಚಾರ ಗೋಷ್ಠಿಗಳು, 
ಚರ್ಚೆಗಳು ವಿರ್ನಟ ತವು ಹಲವಾರು ಕೇಂದ್ರ 
ಗಳಲ್ಲಿ ಪ್ರಾಯೋಗಿಕ ಪುನರ್ವಸತಿ ತರಬೇತಿ 
ಗಳು ಪ್ರಾರಂಭವಾದವು. ಪರಿಣಾಮಗಳ: 
ಉತ್ತ್ಕೇಜನಕಾರಿಯಾಗಿದ ವು, ಪೋಲಿಯೊ 
ನೀಡಿತರ ಬದುಕಿನಲ್ಲಿ ಪುನರ್ವಸತಿ ತರಜೀ। 
ಆಶಾಜೊ ತತಿಯಾಗಿದೆ. ಅವರ ಬಾಳಲ್ಲಿ 
ಬೆಳಕನ್ನು, ಚೆಲ್ಲಿನೆ. ಯಾರಿಗೂ ಭಾರವಾಗದ 


ಬಾಳನ್ನು ಸಾಗಿಸಲು ಸಹಾಯಕವಾಗಿದೆ. 


ಪೋಲಿಯೊ ಪೀಡಿತರಿಗೆ ಆಶಾಚ್ಮೋತಿ : ಪುನರ್ವಸತಿ ತರಬೇತಿ ೪4 


ಪೋಲಿಯೊ ರೋಗಿಯನ್ನು ವಿಕಲಾಂಗಿ 
ಎಂದು ಪರಿಗಣಿಸದೇ, ಮೂಲಭೂತವಾಗಿ 
'ಮಾನನಜೀವಿ ಎಂಬುದನ್ನು ಮರೆಯ 
ಬಾರದು. ಚಿಕಿತ್ಸೆ ಪ್ರಾರಂಭದಲ್ಲಿಯೇ 
ಅವನನ್ನು ಉತ್ಪಾದಕ ಪ್ರಜೆಯಾಗಿ 
' ರೂಪಿಸಲು ರೂಸರೇಷೆಗಳನ್ನು ತಯಾರಿಸ 
' ಬೇಕು. ಅಪರೂಪಕ್ಕೆ ತೀವ್ರ ಸ ರೂಪದ 
' ಅಂಗವಿಕಲತೆ ಅಸ್ಪಿಕೊಳ್ಳ ಬಹುದು. ಆಗ 
| ಜೈಹಿಕ ಸ್ಹಾಸ ಸದ ಜೊತಿಗೆ ಮಾನಸಿಕ 
ಸ್ವಾ ಸ ನ "ಅಸ್ತ, ವ ಸ್ಪಗೊಳ್ಳ ಬಹುದು. 
ue ಪ್ರ ಸಂಗಗಳಲ್ಲಿ ಪೋಲಿಯೊ ಕೋಗಿ 
ಗಳಿಗೆ ಅಸ್ಪ ತೆಯ ಆವರಣದಲ್ಲಿಯೇ 
ಆಡುವ ಇಲ್ಲವೇ ಪುನರ್ವಸತಿ 
ಕೇಂದ್ರಗಳಲ್ಲಿ ಕಾಲಕಳೆಯಲು ಅವಕಾಶ 
ಕಲ್ಪಿ ಸ್ಹಚೀಕು. ಇಂಥ ರೋಗಿಗಳೂ 
ಸಮಾಜಕ್ಕೆ ಹೊರೆಯಾಗಬಾರದು. ಆದರೆ 
ಅವರು ಆಶಾಜೀವಿಗಳಾಗಲು ಬಂಧು 
ಬಗಿನಿಯರು ಸಹಾಯ ಸಹಕಾರ ನೀಡ 
ಬೇಕು. | 
ಪೋಲಿಯೊ ರೋಗಿ ಎಷ್ಟೇ ತೀವ ತರದೆ 
ತೊಡಕು ತೊಂದರೆಗಳಿಗೆ ತುತ್ತಾಗಿದ್ದರೂ, 
ಅವರಿಗೆ ತರಬೇತಿ ನೀಡಿ ಪರಾವಲಂಬಿ 
' ಗಳಾಗುವುದನ್ನು ತಪ್ಪಿಸಬೇಕು. ನಿತ್ಯದ 
ಆಗುಹೋಗುಗಳನ್ನೂ ನಿಭಾಯಿಸಿಕೊಂಡು 
ಹೋಗುವಂತೆ ಮಾಡಬೇಕು. ಅವರಿಗೆ 
ತೊಳೆಯಲು, ಕಿನ್ನಲು ಕಲಿಸುವುದರ 
ಜೊತೆಗೆ ನೈಸರ್ಗಿಕ. ಕರೆಗಳನ್ನು ಕಾಲ 
ಕಾಲಕ್ಕೆ ಕೈ ಸುವಂತೆ ತಿಳುವಳಿಕೆ ನೀಡ 
ಸ್ರ ಅವರಿಗೆ ಸಂಚಾರಕ್ಕೆ ವಿಶೇಷ 
ವಾಹನಗಳನ್ನು ತಡಾ ಗು: ಅಶಕ್ತ 
ಟೊಂಕ ಮತ್ತು ಕಾಲುಗಳಿಂದ ಹಾಸಿಗೆ 
ಹಿಡಿದೆ ಕೋಗಿಗಳಿಗೆ, ಎಬ್ಬಿಸುವ ಆಸರೆಯ 


ಪರಿಕರಗಳು ಇಂದು ಲಭ್ಯ ಇವೆ. ಅವುಗಳ 
ಬಳಕೆಯಿಂದ ಅವರ ಬದುಕು ಸಹ್ಯವಾಗು 
ವಂತೆ ಮಾಡಬೇಕು. ಕ್ಸ ಲಕ ಪೀಡಿತ 
ವಾದಲ್ಲಿ, ಊಟ ಮಾಡಲು ಸಹಾಯವಾಗತಿ 
ವಂಥ ಬದಲಾವಣೆ ಮಾಡಿದ ವಿಶಿಷ್ಟ 
ಚಮಜೆ, ಪೋರ್ಕ್‌ ಬಳಸುವುದನ್ನು ಕಲಿಸ 
ಚೀಕು. 

ಬೇಕಿ ಬೇರೆ ರಾಷ್ಟ್ರೀಯತೆ, ಧರ್ಮ, 
ಹಣಕಾಸಿನ ಹಿನ್ನೆಲೆ ಹೊಂದಿದವರು ಅಷ್ಟೇ 
ವಿಭಿನ್ನ ಪದ್ಧ ತಿಗಳನ್ನು ಅನುಸರಿಸುತ್ತಿ ಠಃ 
ತ್ತಾರೆ. ಅನರಿಗೆಲ್ಲಾ ಒಂದೇ ರೀತಿಯ 
ತರಬೇತಿ ನೀಡುವುದು ಅರ್ಥಹೀನ. ಅವರತ 
ಬದುಕುತ್ತಿರುವ ಪರಿಸರಕ್ಕೆ ಹೊಂದಿಕೊಳ್ಳು 
ವಂಥ ತರಬೇತಿ ಅತ್ಯಂತ ವತೌಲಿಕವಾ 
ದದ್ದು. ಉದಾಹರಣೆಗೆ ವಿದ್ಯುತ್‌ ಅಥವಾ 
ಅನಿಲ ಬಳಸಿ ಒಲೆಹೊತ್ತಿಸಲು ಕಲಿತ 
ಪೋಲಿಯೊ ರೋಗಿ ವಾಸ್ತವದಲ್ಲಿ ಇದ್ದಲು, 
ಕಟ್ಟಿಗೆ, ಕುಳ್ಳು ಬಳಸಿ ಒಲೆಯಲ್ಲಿ ಅಡಿಗೆ 
FON ನೀಡಿದ ತರಬೇತಿ 
ನಿಸ್ಟ್ರಯೋಜನವಾಗುವುದು. ಈ ನಿಟ್ಟ ನಲ್ಲಿ 
ಸನಾಜ ಕಾರ್ಯಕರ್ತರು ಕೈಪಿಡಗಳಂತೆ 
ಕೆಲಸ ಮಾಡಿ ಸಹಕರಿಸಬೇಕು. ಆಗ 
ಇವುಗಳನ್ನು ತಪ್ಪಿಸಬಹುದು. 

ಪೋಲಿಯೊ ರೋಗಿ ಸಾಧ್ಯವಿದ್ದಷ್ಟು 
ಸ್ವ ತಂತ್ರವಾಗಿಯೂ ಬದುಕಬೇಕು. ಇದಕ್ಕೆ 
"ಳೂ ಮಾನಸಿಕವಾಗಿ ದ್ದ ಗೊಂಡಿತ 
ಬೇಕು. ಸಮಾಜವೂ ಸಹಕರಿಸಬೇಕು. 
ಸಂಚಾರಕ್ಕೆ ಚಕ್ರದ ಚೀರು (ವೀಲ್‌ 
ಚೀಂ") ಗಳನ್ನು ಬಳಸಬೇಕು. ಕನಿಷ್ಟ 
ತೂಕದ ಮಡಚುವ ಕುರ್ಚಿ, ಟೀಬಲ್‌ 
ಅವರ ಉಪಯೋಗಕ್ಕೆ ನಿರ್ಮಿಸಬೇಕು. 
ಶ್ರಿ ೇನುಂಶ ಕೋಗಿಗಳಿಸ ವಿದ್ಯುತ" ಚಾಲಿತ 


೪೮ 


ಅಥವಾ ಇಂಧನಚಾಲಿತ ತ್ರಿ ಚಕ್ರ ವಾಹನ 
ಗಳನ್ನು ನಿಳಡಬ ಹುದು. ರೋಗಿಗೆ 


ಹಣಕಾಸಿನ ಹಿನ್ನೆಲೆ ನೋಡಿಕೊಂಡು 
ಅವರ ಸಂಚಾರಕ್ಕೆ ಸಾಧನ ಸಲಕರಣೆಗಳನ್ನು 


ಫೀಡಬೆೇಕು. ಇವು ಅವರ ಕೈಗೆಟುಕುವಂತಿರ 
ಬೇಕು. ಇಲ್ಲದಿದ್ದ ಲ್ಲಿ ಹೊಟ್ಟಿಗೆ ಹಿಟ್ಟಿಲ್ಲದಾಗ 
ಜುಟ್ಟಿಗೆ ಮಲ್ಲಿಗೆ ಮುಡಿಯಲು ಹೇಳಿದಂತಾ 
ಗುವುದು. 

ಹಿಂದುಳಿದ ರಾಷ್ಟ್ರಗಳಲ್ಲಿ ಅವಿಭಕ್ತ, 
ಕುಟುಂಬಗಳು ಇನ್ನೂ ಅಸ್ಥಿತ _ದಲ್ಲಿವೆ. 
ಹಣಕಾಸಿನ ಮುಗ್ಗಟ್ಟು ಹೆಡೆಮುರಿಗೆ 
ಹಾಕಿರುತ್ತದೆ. ಶಿಕ್ಷಣ ಸೌಲಭ್ಯಗಳು 
ಸಾಕಸ್ಟಿರುವುದಿಲ್ಲ. ಅಲ್ಲಿ ಸದೃಢ ಮಕ್ಕಳಿ 
ಗಷ್ಟೇ ಶಾಲೆಗೆ ಕಳಿಸುತ್ತಾರೆ. ಪೋಲಿಯಾಕೆ 


ತುತ್ತಾದ ಅಂಗನಿಕಲರು ಇದರಿಂದ ವಂಚಿತ 
ರಾಗುತ್ತಾರೆ. ದೈಹಿಕ ದೌರ್ಬಲ್ಯದವರಲ್ಲಿ, 


ಬುದ್ದಿ ಬೆಳವಣಿಗೆಯೂ ಕುಂಠಿತವಾಗಿರು 
ತ್ತದೆ ಎಂಬ ಗಾಢ ನಂಬಿಕೆ ಜನರಲ್ಲಿ ಬೀಡು 


ಬಿಟ್ಟಿರುವುದರಿಂದ ಪೋಲಿಯೊ ಕೋಗಿಗಳು 
ಶಿಕ್ಷಣದಿಂದ ನಂಚಿತರಾಗುವಂತೆ ಮಾಡುವ ಲ್ಲ 


ಸಹಕರಿಸುತ್ತದೆ. ಅಂಗವಿಕಲರು ಆಟದ 
ಮೈದಾನದಲ್ಲಿ ಕಾಲ ಕಳೆಯುವುದಿಲ್ಲವಾದ್ದ 
ರಿಂದ, ಓದುವುದರಲ್ಲಿ ಹೆಚ್ಚು ಒಲವು 
ಹೊಂದಿರುವರೆಂಬ ವಿಷಯ ಇತ್ತೀಚಿನ 
ಅಧ್ಯಯನಗಳಿಂದ ಬೆಳಕಿಗೆ ಬಂದಿದೆ. 
ವಿಕಲಾಂಗಿಗಳು ಕಚೇರಿಗಳಲ್ಲಿ ಮಾಡುವಷ್ಟು 
ಕೆಲಸವನ್ನು ಸಾಮಾನ್ಯರು ಮಾಡುವುದಿಲ್ಲ 
ಎಂಬುದು ಸತ್ಯ. ಆದ್ದರಿಂದ ಪಾಲಕರು 
ಪೋಲಿಯೊ ಕೋಗಿಗಳು ಮಾನಸಿಕವಾಗಿ 
ಸದೃಢ ನಾಗಿರುತ್ತಾರೆ ಎಂಬುದನ್ನು ಅರಿತು, 
ಅವರನ್ನು ಶಾಲೆಗೆ ತಪ್ಪಜೀ ಕಳಿಸಬೇಕು, 
ತಾರತನ್ಯು ತೋರುವುದನ್ನು ತೊರೆಯ 
ಜೇಕು. 


ಪುಸ್ತ ಕ ಸ್ಪಪಂಹ--ವರಾರ್ಚಿ, ೧೯೯೮ 


ದೇಶದ ಸ್ಥಿತಿಗತಿಗಳು ಚೆನ್ನಾ ಗಿದ್ದಲ್ಲಿ, 
ಅವರಿಗಾಗಿಯೇ ಪ್ರತ್ಯೇಕ ಶಾಲೆ, ಆಸ್ಪತ್ರೆ. 
ಪೂ ಕಂಭಿಸುವತ್ತ ಜೀಶಡ ಸೂತ್ರಧಾರಿಗಳೂ 
ಆಸಕ್ತಿ ವಹಿಸಬೇಕು. ಪುನರ್ವಸತಿ ಕೇಂಡ್ರ 
ಗಳನ್ನು ದೊಡ್ಡ ದೊಡ್ಡ ಪಟ್ಟಣ ಪ್ರದೇಶ 
ಗಳಲ್ಲಿ ತೆರೆಯುತ್ತಿರುವುದು ಒಂದು ದುರಂತ. 
ಸೌಲಭ್ಯಗಳಿಂದ ವಂಚಿತವಾಗಿರುವ ಹಳ್ಳಿ 
ಗಳಲ್ಲಿಯ ಪೋಲಿಯೊ ಪೀಡಿತ ಅಂಗವಿಕಲ: 
ರಿಗೆ ಇದು ಪ ಶ್ರಯೋಜನವಾಗುವುದಿಲ್ಲ.. 
ಆದ್ದರಿಂದ ನೊದಲು ಈ ಜನರ ಜನಗಣತಿ: 


ಯಾಗಬೇಕು. ಅವರಿಗೆ ಅನುಕೂಲವಾಗತಿ' 
ವಂತೆ ಸರಕಾರ ಹಳ್ಳಿಗಳಲ್ಲಿಯೇ ಈ. 


ಪುನರ್ವಸತಿ ಕೇಂದ್ರಗಳನ್ನು ತೆರೆಯಬೇಕು. 
ಇದರಿಂದ ಭಿಕ್ಷಾವೃತ್ತಿಗಿಳಿದ ಅನೇಕ 
ಅಂಗವಿಕಲರಿಗೆ ಅನುಕೂಲವಾಗುತ್ತದೆ. 
ಸರಕಾರ ಅವರಿಗಾಗಿ ಮೀಸಲಾತಿಗಳನ್ನು 
ನೀಡುತ್ತಿರುವುದು ಅವರಿಗೆ ಉದ್ಯೋಗಾವ 
ಕಾಶಗಳನ್ನು ಹೆಚ್ಚೆ ಸಿದೆ. ಕಾಲು ಊನ: 
ವಾದವರು ಕಚೇರಿಗಳಲ್ಲಿ ಟೈಪು ಮಾಡುವಲ್ಲಿ 
ಫೈಲುಗಳನ್ನು ನಿರ್ವಹಿಸುಪುದರಲ್ಲಿ ಹೆಚ್ಚು 
ಸಮರ್ಥರಾಗಿರುವರು. ಒ ಕೃಲುತನ 
ಮಾಡುವಲ್ಲೂ ಅವರಿಗೆ ತರಬೇತಿ ನೀಡ 
ಬಹುದು. ತರಕಾರಿ, ಹಣ್ಣು, ಹಂಪಲು 
ಬೆಳೆಸುವ ತರಜೀತಿಯಿಂದ ಅವರು ಆ 
ಮಾಡಿಕೊಂಡು ಸ ಎಂತ ಕಾಲಮೇಲೆ ನಿಲ್ಲಲಿ 
ಸಮರ್ಥರಾಗುವುದರಲ್ಲಜೀ, ಕುಟುಂಬಕೂ 
ಪ್ರಯೋಜನಕಾರಿಯಾಗುವರು. ಒಟ್ಟಿ ನಲ್ಲಿ 
ಅಂಗನಿಕಲರ ಅಭಿರುಚಿಗಳಿಗೆ ತಕ್ಕಂತೆ 
ತರಜೇತಿ ನೀಡಿ, ಅವರಲ್ಲಿ ಸುಪ್ತವಾಗಿರುವ 
ಆಸಕ್ತಿಗಳು ಅರಳುವಂತೆ ಅವಕಾಶ ನೀಡ 
ಬೇಕು, ಇದು ಸಮಾಜದ ಆದ್ಯ ಕರ್ತವ್ಯ, 


ಸ್ವತಂತ್ರ 3 ಜೀವನ ನಡೆಸುವ ಮನೋ 


ಕೋಲಿಯೊ ಪೀಡಿತರಿಗೆ ಆಶಾಜ್ಯೋತಿ: ಪುನರ್ವಸತಿ ತರಬೇತಿ 


ಾವವನ್ನು ಪೋಲಿಯೊ ರೋಗಿಗಳೂ 
ಳಿಸಿಕೊಳ ೈಚೀಕು. 

ದೊಡ್ಡವರಿಗೆ ಲಕ ದೆ ಫೋಲಿಯೊ 
ದಾಗ ಅವರ ಸಾಮಾಜಿಕ ಮತ್ತು 
'ರ್ಥಿಕ ಪರಿಸ್ಥಿತಿಯ ಮೇಲೆ ಉಗ್ರವಾದ 
'ರಿಣಾಮಗಳುಂಟಾಗುತ್ತವೆ. ಆದುದರಿಂದ 
ಇಂಥ ರೋಗಿಗಳಿಗೆ ಸಾಮಾಜಿಕ ಸೇವಾ 

ಸಂಸ್ಥೆ ಗಳ ನೆರವು ಅತ್ಯ ಗತ್ಯ ವಾಗಿರುತ್ತದೆ. 
ಅನೇಕ ಕೋಗಿಗಳಿಗೆ ಇತ್ಕೋಗಕ ಮರು 
ನಸತಿ ಅವಶ್ಯಕವಾಗಿರುತ್ತದೆ. ದೇಹದಲ್ಲಿ 
ನ್ಯೂನತೆ ಕಂಡುಬರುವ ಮುನ್ನ ಅವರು 
ಮಾಡುತ್ತಿದ್ದ ಕೆಲಸವನ್ನು ಈಗ ಮಾಡಲು 
ಸಾಧ್ಯ ಹಾ! ಹೋಗುವುದರಿಂದ, ಅವರ 
ಕ್ಸ ಯಲಿ ಮಾಡಬಹುದಾದ ಕೆಲಸಗಳನ್ನು 
on ಜೀವ ನಿರ್ವಹಣೆಗಾದರೂ $4 
ಬೇಕು. ಉಳಿದವರಿಗೆ ಶಸ್ತ್ರ ಚಿಕಿತ್ಸೆ ಚ 
ವಿಲ್ಲದಾಗ ಅಥವಾ ಸ್ರ ಯೋಜನವಾಗಲಿಕ್ಕಿ 
ಎಂದು ಢಂ ಅವರು 
ವಸತಿಗೆ ಚಲಿಸುವ ಗಡಕುಸಟ್ಟ (ಸಿ ೨೪) 
ಕೊಕ್ಕೆ ಇತ್ಯಾದಿ ಸಲಕರಣೆಗಳನ್ನು 
ಕಿ ತುಂಬಾ ಸಹಾಯೆಕವಾಗು 
ತ್ಮದೈೆ ಕಸೂತಿ ಹಾಕುವ ಕಲೆ, ಕರಕುಶಲ 
ಕಲೆಯನ್ನು ಸ್ಯ ೪ೀಯವಾಗಿ ಸಿಗುವ ಸಾಧನ 
ಸಲಕರಣೆಗಳನ್ನು ಬಳಸಿ ಮಾಡುವುದನ್ನು , 
ಚಸ್ಸಲಿ, ಬೂಟು, ಹ್ಯಾಟು, ಬೆಲ್ಬು ಗಳನ್ನು 
0ಾಂಗುತಿನನ್ನು ಕಲಿಕಾ ಕೇಂದ್ರಗಳಲ್ಲಿ 
ಕಲಿಸಬೇಕು. 


೪೯ 


ಅಂಗವಿಕಲರಿಗಾಗಿ ಅಂತಾರಾಷಿ ಯ 
ಕ್ರಿ (ಡಿಗಳು ನಡೆಯುತ್ತಿರುವುದು ಒಂದು 
ಆರೋಗ್ಯಕರ ಬೆಳವಣಿಗೆ. ಇದರಿಂದ 

ಅದರಲ್ಲೂ ಮನೋಬಲ ಬೆಳೆಯುತ್ತ ಜಿ. - 
ಬರ್ಜಿ ಎಸೆತ್ಕ ಜಾವೆಲಿನ್‌ ಥ್ರೋ 
ಈಜುವುದು, ವಾಟಂ" ಪೋಲೊ, ನೆಟ್‌ 
ಬಾಲ್‌ ಅವರಿಗಾಗಿ ಇರುವ ಕ್ರೀಡೆಗಳು. 
ಪುನರ್ವಸತಿಯ ಗುರಿಯೆಂದರೆ ರೋಗಿಗಳತಿ 
ಅಡ್ಡಾ ಡುನಂತೆ ಮಾಡುವುದಷ್ಟೇ ಅಲ್ಲ. 
ಅವರು ತಮ್ಮ ಬಟ್ಟೆ ಬರೆಗಳನ್ನು ತೊಡು 
ವುದರಲ್ಲಿ, ಊಟ ಕ ಡುವುದರಲ್ಲಿ 
ಸೆಸರ್ಗಿಕ ಕರೆಗಳನ್ನು ನಿಭಾಯಿಸುವಲ್ಲಿ 
ಸಮರ್ಥರಾಗುವುದರ ಜೊತೆಗೆ ಸಂಪೂರ್ಣ: 
ಸ್ವ ತಂತ್ರ ಜೀನನ ನಡೆಸಲು ಸಜ್ಜಾ ಗುವಂತೆ : 


ತಳಯ ಆಗಿರುತ್ತದೆ. ಪೋಲಿಯೊ 
ಕೋಗಿಗಳಿಗೆ ಸಾಮಾಜಿಕ ; ಚಟುವಟಿಕೆಗಳಲ್ಲಿ 
ಆಟ ಪಾಠಗಳಲ್ಲಿ ಭಾಗವಹಿಸುವಂತೆ 
ಪೊ ತ್ಸಾ ಹಸಜೆ (ಕು. ಫೋಟೋಗ್ರಫಿ 
ಯಂತಹ ಹವ್ಯಾ ಸ ಬೆಳೆಸಿಕೊಳ್ಳಲು: 
ಹುರಿದುಂಬಿಸಬೇಕು. ಸಾಮಾ ಇ ಕ, 
ಸಾಂಸ,ತಿಕ ಬದುಕಿಗೆ ಹೊಂದಿಕೊಂಡು 
ಉತ್ಸಾದಕ ಪ್ರಜೆಯಾಗಿ ಕುಟುಂಬಕ್ಕೆ, 
ಸವತೆ ದೇಶಕೈ ಹೊರೆಯಾಗದಂತೆ 
ಬದುಕುವಂತೆ PAE: ಪುನರ್ವಸ 
ತಿಯ. ಅಂತಿನು ಗುರಿಯಾಗಿರುತ್ತದೆ. ಈ. 
ಕಾರ್ಯಕ್ಕೆ ಎಲ್ಲರೂ ಸಹಕರಿಸಬೇಕು. ಆಗ 
ಯಶಸ್ಸು ನಮ್ಮುದಾಗುತ್ತ ಡೆ. ನೆಮ್ಮದಿ 
ಪೋಲಿಯೊ ಪೀಡಿತರಿಗೆ ಸಿಗುತ್ತದೆ. 


ಮಕ್ಕಳಲ್ಲಿ ಭಾಷೆಯ ಆರಂಭ ಮತ್ತು ಬೆಳವಣಿಗೆ 


(ಬ್ರಾಹ್ಮೀತು ಭಾರತೀ ಗೀರ್ವಾಗ್ವಾಣೀ ಸರಸ್ಕತೀ) 


ಸತ್ಯ ಜೀವನದಲ್ಲಿ ತನ್ಮು ಪ್ರೀತಿಯ 
ಮೆಗು ಮೊದಲು “ಅಮ್ಮ” “ಅಪ್ಪ? ಎಂದೆ 
ಕಕೆದಾಗೆ ಆ ತಂಜಿತಾಯಿಗಳಿಗೆ ಸ ಎರ್ಗವೇ 
ಸಿಕ್ಕಿದಂತಾಗುತ್ತದೆ. ಅದರ ತೊದಲು ನುಡಿ 
ಗಳನ್ನು ಕೇಳುವುದೇ ಅವರಿಗೆ ಅಮಿತಾನಂದ. 
ಆದರೆ ಆ ಮಗುವು ಅರ್ಥಗರ್ಭಿತ ಮಾತು 
ಗಳನ್ನಾ ಡುವ ಸಿ ತಿಗೆ ಬರುವ ಮೊದಲು 
ಅನೇಕ ಹಂತಗಳನ್ನು ದಾಟಿ ಹೋಗ 
ಜೀಕು. 

ಹುಟ್ಟಿ ದ ಮಗುವಿಗೆ ಶಬ್ಧೊ (ಟಾ ರಣೆಗೆ 
ಜೀಕಾದ' ಸಕಲ ಅಂಗಗಳನ್ನು ಜೀವರು 
ಕಲ್ಪಿಸಿರುತ್ತಾನೆ. ಈ ಅಂಗಗಳ 
ಪ್ರಯೋಜನವು ಪ್ರಾರಂಭದಲ್ಲಿ ದೊರಕುವು 
ದಿಲ್ಲ. ಕೆಲವು ಕಾಲಾನಂತರ ಅವು ಅರ್ಥ 
ಪುಳ A ಮಾತುಗಳನ್ನಾ ಡಲು ಸಹಕಾರಿ 
ಯಾಗುತ್ತವೆ. ಈ ಸ್ಥಿತಿಗೆ ಬರಬೇಕಾದಕೆ 
ನಕಗಳು ಮತ್ತು ಸ್ನಾಯುಗಳು ವಿಶೇಷ 
ಪಾತ್ರವನ್ನು ವಹಿಸುತ್ತವೆ. 

ಮಗುವು ಹುಟ್ಟಿದ ಕ್ಷಣದಲ್ಲಿ ಅಳುವುದು 
ಸಹಜ, ಅದು ಅಳುವುದರಿಂದಲೇ ಅದು 
ಬದುಕಿರುವುದು ವೆ ದ್ಯ ವಾಗುವುದು. 
ಮೊದಲಬಾರಿಗೆ ಶಾ ಸಕೋತ ಕೆಲಸವನ್ನು 


೯ 
ಎನ್‌. ಸುಬ್ರಹ್ಮಣ್ಯಂ | 
೧೬೧೪/೧, ೩ನೇ ಕ್ರಾಸ್‌, ಕೃಷ್ಣಮೂರ್ತಿಪುರಂ ' 
ಮ್ಶೈ ಸೂರೆ ೫೭೦೦೦೪ | 


ಪ್ರಾರಂಭಿಸುವುವು. ಹೊರಗಿನ ಗಾಳಿಯೇ ' 
ಶಾ ಸಕೋಶಗಳಿಗೆ ನುಗ್ಗಿ ಹೊರಗೆ ಬರತ 
ವಾಗ ಗಂಟಲ ಕುಹರದ (ಧ ಎನಿಪೆಟ್ಟಗೆ) 


ಮೂಖಾಂತರ ಹಾದು ಬರುವುದು. ಆಗ 
ಧ್ವನಿ ತಂತುಗಳು ಕಂಪಿಸುವುವು. ಈ ಕಂಪನ 


ದಿಂದ ಶಬ್ಧೋಚ್ಕಾ ರಣೆ ಆಗುವುದು. 
ಇದನ್ನು ನಾವು ಅಳು ಎಂದು ಕರೆಯು 
ತ್ತೇನೆ. ಮಗುವಿನ ದೇಹದಲ್ಲೇ ಉಂಟಾದ 
ಪ್ರಚೋದನೆಗೆ ಮೊದಲಿನ ಪ್ರತಿಕ್ರಿಯೆಯೇ 
ಆಳು. 

ಮುಖದ ಮೇಲೆ ಹೆಚ್ಚು ಬೆಳಕು 


ಬಿಡ್ಡಾಗ ಜೋರಾಗಿ ಶಬ್ಧ ಮಾಡಿದಾಗ 
ಮಗು ಬೆಚ್ಚಿ ಬೀಳುತ್ತದೆ. ಈ ತೊಂದಕೆ 


ಯನ್ನುಂಟುಮಾಡುವ ಪರಿಸರದಿಂದ ಬೇಕೆ 
ಕಡೆ “ಹೋಗಲು ಸಾಧ್ಯವಿಲ್ಲದ್ದರಿಂಡೆ 


ಮಗುವು ಆಳುತ್ತದೆ. ಆದುದರಿಂದ ಆಳು 
ಒಂದು ಅಫೈೈಚ್ಛಿಕ ಪ್ರ ತಿಕ್ರಿಯೆ. ಹಸಿವು, 
ಬಾಯಾರಿಕೆ, ನೋತ್ಸ ಸ Mp. 
ಹತ್ತಿರ ಇಲ್ಲದಿರುವುದು; ತನ್ನ ಕೈಕಾ 
ಗಳನ್ನು ಆಡಿಸಲು ಅಡಿ ಕ 
ಇಂಥವುಗಳಿದ ಆದ "ಅಸಮಾಧಾನವ 
ವೃಕ್ಕಪಡಿಸಬೇಕಾದಕಿ  ಅಳುವುದೊಂದೀ 
ಮಾರ್ಗ, 


ಕುಳ ಳಲ್ಲಿ ಭಾಷೆಯ ಆರಂಭ ವತ್ತಿ ಬೆಳವಣಿಗೆ 


ತೊದಲುವಿಕೆ ಮಗುವಿನ ಎರಡನೇ 
ಗಳ ಅಂತ್ಯದಲ್ಲಿ ಪ್ರಾರಂಭವಾಗುತ್ತದೆ. 
8 ಹಂತದಲ್ಲಿ ವಿಧನಿಧವಾದ ಶಬೋೊ 
ಶ್ಭಾರಣೆಯೇ ಮುಖ್ಯ ಗುರಿಯಾಗಿರು 
ದು. ಮಗುವು ಉಚ್ಛರಿಸಿದ ಯಾವ 
ಬೃಕ್ಳೂ ಅರ್ಥವಿರುವುದಿಲ್ಲ. ವರುಂದಿನ 
ವನದಲ್ಲಿ ಅರ್ಥವುಳ್ಳ ಮಾತುಗಳ 
ಸ್ಲಿಡಲು ಈ ಹಂತವೇ ಭದ್ರ ತಳಹದಿ. 
ಎರಾಕ್ಷರ ಉಚ್ಛಾರಣೆಯೇ ಅತಿಯಾಗಿರು 
ದು. ಅದರಲ್ಲೂ "ಅ' ಕಾರವೇ ಪ ಶ್ರ ಧಾನ. 
ದು ಬಾರಿ ಉಚ್ಛರಿಸಲು ಪ್ರಾರಂಭಿಸಿದರೆ 
ಡೀ ಸ್ವರ ವನ್ನೂ ಬಹಳ ಹೊತ್ತು, 
ಳೆಯುತಾ, ಧ ಎನಿಮಾಡುತ್ತ ಜೈ. ಈ 
ಸಸಿಯು ಮಗುವಿನ ಕಿನಿಗೆ ಬಹಳೆ 
ಂಪಾಗಿರುತ್ತದೆ ಮತ್ತು ಮನಸ್ಸಿಗೆ 
ಲ್ಲಾಸವನ್ನು ಉಂಟುಮಾಡುತ್ತದೆ. 
ದನ್ನು ಮಗುವಿನ ಜೀವನದಲ್ಲಿ ಹರ್ಷ 
?ಯಕವಾದ ಘಟ್ಟವೆಂದು ಪರಿಗಣಿಸ 
ಹತಿದು. ಮಗುವಿನ ಗಮನಕ್ಕೆ 
'ರಥೆಯೆೇ್ಯ ಅದು ತೊದಲುವುದು. ಈ 
ನ್ಯಾಸ ಸತತವಾಗಿ ಐದನೇ ತಿಂಗಳ ಅಂತ್ಯ 
ಕಿವಿಗೂ ನಡೆಯುವುದು ಆರನೇ ತಿಂಗಳ 
) ರಂಭದಲ್ಲಿ ಎಲ್ಲಾ ಅಂಗಗಳೂ ಮತ್ತು 
ಬಳ್ಳಿಗಳೂ ಬೆಳೆದು ಸ ಲ್ಪ ಶಕ್ತಿ 
ನ್ನೂ ಹೊಂಡುತ್ತದೆ. ಈಗ ಇದರ 
ನಿಯು ಸ್ವಲ್ಪ ಮಟ್ಟಿಗೆ ಗಾನ ವೈವಿಧ್ಯತೆ 
ದೆ ಕೂಡಿರುತ್ತದೆ. 

ಮೂರು ಮತ್ತು ನಾಲ್ಕನೇ ತಿಂಗಳಲ್ಲಿ 
ಗುವು ಖಚಿತವಾದ ಧ್ವನಿಯನ್ನು 
ಚ ರಿಸುತ್ತದೆ. ತನ್ನ ಧ್ವನಿಯನ್ನು ಕೇಳಿ 
ುಖದಲ್ಲಿ ಮುಗುಳ್ನಗೆಯಿಂದ ಆನಂದ 
ತ್ನ ವ್ಯಕ್ತಪಡಿಸಿ, ಆದೇ ಧ್ವನಿಯನ್ನು 


ಪದೇ ಪದೇ ಅನುಕರಿಸುತ್ತದೆ. ಈ ಅನುಕಕಣ 
ದಲ್ಲಿಯೇ ಆ ಮಗುವಿಗೆ ಒಂದು ವಿಧವಾಡೆ 
ಸಂತೋಷವು ಲಭಿಸುವುದು. ಈ ಘಟ್ಟದಲ್ಲಿ 
ಅನುಕರಣೆಯು ವಿಶೇಷವಾದ ಪಾತ್ರವನ್ನ್ನಿ 
ವಹಿಸುತ್ತದೆ. ಈ ಅಭ್ಯಾಸವೇ ಆಟವಾಗಿ 
ಪರಿಣಮಿಸುತ್ತದೆ. ಇದು. ಒಂಭತ್ತನೇ 
ತಿಂಗಳ ಅಂತ್ಯದವರೆಗೂ ಸಾಗುತ್ತದೆ. ಕಿವಿ 
ಕೇಳಿಸದ ಮಗುವಿಗೆ ಇದೇ ಕೊನೆಯ ಹಂತ. 
ತಾನೇ ಉಚ್ಛ ರಿಸಿದ ಥ ಸಿಯನ್ನು ಕೇಳುವ 
ಸುಯೋಗ ಆ ಮಗುವಿಗೆ ಇಲ್ಲ. ಇದರಿಂದಾಗಿ 
ಅನುಕರಣೆಯ ಪ್ರಶ್ನೆಯೇ ಏಳುವುದಿಲ್ಲ. . 
ಅಂತಹ ಮಗುವು ತನ್ನ ಜೀವಮಾನವೆಲ್ಲ 
ವನ್ನು ಮೂಕಸ್ರಾಣಿಯಂತೆ ಕಳೇಕು 
ಬೇಕು. ಇದೇ ಪ್ರಾಮುಖ್ಯವಾಗಿ 
ತಳಹದಿಯ ಘಟ್ಟ. ಇಲ್ಲೇ ಮಗನಿಗೆ 
ನ್ಯೂನತೆ ಇರುವುದರಿಂದ ಅದು ಮುಂದಿನ 
ಘಟ್ಟಕ್ಕೆ ಹೋಗಲು ಸಾಧ್ಯವೇ ಇಲ್ಲ. ಆದ್ದ 
ರಿಂದ ಕೆವುಡು ಮಗುವು ಸಾ ಎಳಾನಿಕವಾಗಿ 
ಮೂಗಿಯಾಗೇ ಇರುತ್ತದೆ. 

ಈ ಹಂತದಲ್ಲಿ ಪ್ರ ಬೃ ಮ, ಎಂಬ 
ವ್ಯಂಜನಾಕ್ಷರ ಉಚ್ಛಾರಣೆಯೇ ಪ್ರಧಾನ. 
ಅದಲ್ಲದೆ ಹೇಳಿದ್ದನ್ನೇ ಹೇಳುತ್ತಿರುವುದು 
ಒಂದು ವಿಶೇಷ, ಮಗುವು ಹತ್ತನೇ ತಿಂಗಳಲ್ಲಿ 
ಮತ್ತೊಬ್ಬರ ಧ್ವನಿಯನ್ನು ಅನುಸರಿಸಲೂ 
ಪ್ರಾರಂಭಿಸುತ್ತ ಡೆ. ಅವರು ಮಾತನಾಡಿದ 
ಪದಗಳ ಅರ್ಥವೇನೆಂಬುದು ಮಗುವಿಗೆ 
ಅರ್ಥವಾಗುವುದಿಲ್ಲ. ಆದರೆ ಆ ಮಾತಿನ 
ಧ್ವನಿಯು ಇಂಪಾಗಿರುತ್ತದೆ, ಆದುದರಿಂದೆ 
ಅದು ಅದೇ ಧ್ವನಿಯನ್ನು ಉಚ್ಛರಿಸಲಕಿ 
ಪ್ರಯತ್ನಿ ಸುತ್ತದೆ. ಒಂದು ವರ್ಷ ಮುಗಿ 
ಯುವುದರೊಳಗೆ ಧ ನಿಯ ಅನುಕರಣೆ 
ವಸೇಷವಾಗಿ ಮುಂದುನರೆದು ಮೊಗು ಸ್ಪಷ್ಯ 


೫೨ " 


ವಾಗಿ ಮಾತನಾಡಲು ಬೇಕಾದ ಎಲ್ಲಾ 
ಸೌಲಭ್ಯಗಳನ್ನು ಪಡೆಯುತ್ತದೆ. 

ಎರಡನೇ ವರ್ಷ ದ ಪ್ರಾರಂಭದಲ್ಲಿ 
ಇನ್ನೊಬ್ಬರು ಅಡಿದ ಮಾತುಗಳನ್ನು ಅರ್ಥ 
ಮಾಡಿಕೊಳ್ಳುತ್ತದೆ. ತನ್ನ ಮನೋ 
ಭಿಪ್ರಾಯಗಳನ್ನು ಮಾತುಗಳ ಮೂಲಕ 
ವಾಗಿ ತಿಳಿಸಲು ಸಾಧ್ಯವಿರುವುದಿಲ್ಲ. ಆದರೂ 
ಕೈಸನ್ನೆ ಅಥವಾ ತಲೆ ಅಲ್ಲಾ ಡಿಸುವುದು 
ಇಂಥಾ ಸಂಜ್ಞೆ ಗಳಿಂದ ಅಭಿಪ್ರಾಯವನ್ನು 
ವ್ಯಕ್ತಸಡಿಸುತ್ತದೆ. ವಿಶ್ವಾಸ ಮತ್ತು 
ಪ್ರೀತಿಗಳಿಂದ ಆಡಿದ ಮಾತುಗಳ ಮತ್ತು 
ಕೋನ ಮತ್ತು ಕಾಠಿಣ್ಯವಾಗಿ ಆಡಿದ 
ಮಾತುಗಳ ಭಾವವನ್ನು ಬಹಳ ಬೇಗ 
ಗ್ರಹಿಸುತ್ತದೆ. ಮುಖ ಸಿಂಡರಿಸುವುದು 
ಅಥವಾ ಮುಗುಳ್ನಗುವುದು ಇಂಥ ಪ್ರತಿ 
ಕ್ರಿಯೆಯನ್ನು ತೋರಿಸುತ್ತದೆ. ತನಗೆ 
ಜೆಂಡು ಅಥವಾ ಬೊಂಬೆ ಬೇಕಾದಾಗ ಅದರ 
ಕಡೆ ಕೈ ತೋರಿಸಿ ಬೆರಳುಗಳನ್ನು ಅಡಿಸು 
ತ್ರಿ. 

ಮಗುವು ತನ್ನ ಧ ಎನಿ ಅನುಕರಣೆಯ 
ಸಂದರ್ಭದಲ್ಲಿ “ನ, ಬ, ಮ” ವ್ಯಂಜನಾಕ್ಷರ 
ಗಳನ್ನು ಪದೇ ನದೇ ಉಚ್ಛ ರಿಸುತ್ತದೆ. ತನ್ನ 
ಕಿವಿಗೆ 'ಬಹಳ ಇಂಖಗಿರುವುದರಿಂದೆ ಅದನ್ನೆ ¢ 
ಹೇಳುಕ್ತಿರುತ್ತದೆ. ಈ ಉಚಾ ರಣೆಗಳು 
ಮಾತುಗಳಲ್ಲಿ. ಮತ್ತು ಅವುಗಳಿಗೆ ಯಾವ 
ಅರ್ಥವೂ ಇರುವುದಿಲ್ಲ. ಅದು “ಮ್ಯಮ್ಮಮ” 
ಎಂದು ಉಚ್ಛರಿಸುವಾಗ ಆ ಮಗುವಿನ 
ತಾಯಿಯು ಆಕಸ್ಮಾತ್ತ್ಯಾಗಿ ಅದನ್ನು ಕೇಳಿ 
ದಾಗ ತನ್ನ ಮಗುವು ತನ್ನನ್ನು ಅಮ್ಮ 
ಎಂದು ಕರೆಯುತ್ತಿದೆ. ಎಂದು ಭಾವಿಸಿ ಆ 
ಮಗುವನ್ನು ಅನ್ಸಿ ಮುದ್ದಿಸುತ್ತಾಳಿ. ಈ 
ಸಂದರ್ಭದಲ್ಲಿ ತಾಯಿಯೂ ಸಹ ಮಗುವಿನ 


ಪುಸ್ತಕ ಪ್ರಪಂಚ- ಮಾರ್ಚಿ, ೧೯೯೮ 


ಮುಖದ ಹತ್ತಿರ “ಅಮ್ಮ” ಎಂದು 
ಉಚ್ಚರಿಸುತ್ತಾಳೆ. ಆ ಮಗುವಿನ ಕಿವಿಗೆ ಈ 
ಶಬ್ಧೊ ಚಾ ರಣೆಯು ವಿಶೇಷವಾದ 
ಇಂಸನ್ನು ಕೊಡುತ್ತದೆ. ಇನ್ನೊ ಬ್ಬರೆ ಧ್ವನಿ 
ಯನ್ನು ಅನುಕರಿಸುವ ಘಟ್ಟ ದಕ್ಲಿರುವುಡ 
ರಿಂದ ಆ ಮಗುವು ಪುನಃ “ಮೃ ಮ” 
ಎಂದು ಉಚ್ಛರಿಸುತ್ತ ಡೆ. ಆಗ ತಾಯಿಗೆ 
ಸ್ವರ್ಗ ಸೌಖ್ಯವೇ ಲಭಿಸಿದಂತಾಗುತ್ತದೆ.. 
ಅವಳು “ಅಮ್ಮ, ಅಮ್ಮಾ” ಎಂದು 
ಉಚ್ಛರಿಸಲು ಪ್ರಾರಂಭಿಸುತ್ತಾಳೆ. ಅನೇಕ 
ಸಂದರ್ಭಗಳಲ್ಲಿ ಮಗುವಿನ "ಮೃ ಮ?” 
ಎಂಬ ಉಚಾರಣೆಯು ತಾಯಿಯ 
ಗಮನಕ್ಕೆ ಬಾರದೇ. ಹೋಗಬಹುದು. 
ಆದಕೆ ಯಾವಾಗಲಾದರೂ ಈ ಘಟನೆ: 
ಬರಲೇಜೀಕು. ಈ ಸಂದರ್ಭದಲ್ಲಿ ತಾಯಿಯ 
ಪಾತ್ರ ಬಹಳ ಹಿರಿದು. “ಮೈ ಮ” ಎಂಬ 
ಅರ್ಥವಿಲ್ಲದ ಶಬ್ಬೋಚ್ಛಾರಣೆ “ಅಮ್ಮ* 
ಎಂಬ ಅರ್ಥವನ್ನು ಕಲ್ಪಿಸುವಳು ತಾಯಿ 
ಈ ಆಕರ್ಷಕ ಪ್ರಸಂಗ ಅನೇಕ ಬಾರಿ ನಡೆಡ 
ಮೇಲೆ ಮಗುವಿಗೆ “ಮಾ ಎಂದರೆ ಅಮ್ಚಾ. 
ಎಂದು ಅರ್ಥವಾಗುತ್ತದೆ. “ಮಾ” ಎಂದೆ 
ಉಚ್ಛ ರಿಸಿದರ್ಕೆ ಶಾಯಿಯ ಬಂದು ತನ್ನನ್ನು 
ನುದ್ದಾಡುತ್ತಾಳೆಂದು ಮಗುವು ಗ್ರಹಿಸು 
ತ್ತದೆ. 

ಈಗ “ಮಾ” ಎಂಬುದು ಕೇವಲ 
ಶಬ್ಧ ಚ್ಛಾರಣೆಯಲ್ಲ, ಅರ್ಥಪೂರ್ಣವಾದ 
ಶಬ್ಧ ಅಂದರೆ ಈಗ ಮಗುವು ಮಾತನಾಡಲು 
ಪ್ರಾರಂಭಿಸಿದೆ ಎಂದು ಹೇಳಬಹುದು. 
ಸಾಧಾರಣವಾಗಿ ಪ್ರತಿ ಮಗುವು ಒಂಬತ್ತೆ 
ನೆಯ ತಿಂಗಳಲ್ಲಿ “ಅಮ್ಮಾ” ಎಂಬ ಮಾತಿನ 
ಅರ್ಥನನ್ನು ಗ್ರಹಿಸಿ ತನ್ನ ತಾಯಿಯು 
ಎದುರಿಗೆ wad ಇದ್ದಾಗ “ಅಮ್ಮಾ” 


ಮಕ್ಕಳಲ್ಲಿ ಭಾಷೆಯ ಆರಂಭ ಮತ್ತು ಬೆಳವಣಿಗೆ 


ಎಂದು ಕರೆಯಲು ಉಸಕ ' ಮಿಸುತ್ತ ಜಿ. 
ಮೆಗುವಿನ ಸ ಯಂಪ್ರೇರಿತ ಉಚ್ಛಾರಣೆ 
ಮತ್ತು ಆ ತಾಯಿಯ ಅರ್ಥಕಲ್ಪನೆ, ಇವು 
ಗಳ ಸಂಯೋಜನೆಯಿಂದ ಮಗುವು ಅರ್ಥ 
ಪೂರಿತ ಮಾತುಗಳನ್ನಾ ಡಲು ಪ್ರಾರಂಭಿಸು 
ತ್ತದೆ. ಅನೈಚ್ಛಿಕ ಪ್ರತಿಕ್ರಿಯೆಯಾದ 
“ಮಾ ಎಂಬುದು “ಅಮ್ಮಾ” ಎಂದು 
ಐಚ್ಛಿಕ ಪ್ರತಿಕ್ರಿಯೆಯಾಗಿ ಮಾರ್ಪಾಡಾಗು 
ತ್ತದೆ. 
ಹೀಗೆ ಕ್ರಮೇಣ ಮಗುವು ಪದಗಳ 
ಭಾವಅರ್ಥಗಳನ್ನು ಗ್ರಹಿಸಿ: ಮಾತ 
ನಾಡಲು ಪ್ರಾರಂಭಿಸುತ್ತದೆ. ಆದರೂ 
ನದಗಳನ್ನು ಪೂರ್ಣವಾಗಿ ಉಚ್ಛರಿಸಲು 
ಸಾಧ್ಯವಾಗುವುದಿಲ್ಲ. ಪದಗಳ ಮೊದಲನೆಯ 
ಅಥವಾ "ಮೊದಲೆರಡು ಅಕ್ಷರಗಳನ್ನು ತಪ್ಪು 
ತಪ್ಪಾಗಿ ಉಚ್ಛರಿಸುತ್ತದೆ. ಈ ರೀತಿಯಲ್ಲಿ 
ಕುಗುವು ಹುಟ್ಟಿದಂದಿನಿಂದ ಎರಡನೇ 
ಶರುಷದ ಪ್ರಾ ರಂಭದವರೆಗೆ ಮಾತುಗಳನ್ನು 
'ಲಿಯಲು ಎಲ್ಲಾ ಹಂತಗಳನ್ನು ದಾಟ 
ಸೀಕು. 
ಮಗುವು ಹೊಸ ಪದವನ್ನು ಯಾವ ರೀತಿ 
'ಲಿಯುತ್ತದೆಂಬುದು ಬಹಳ ಸ್ವಾರಸ್ಯಕರ 
ಈದ ವಿಷಯ, "ಪ' ಎಂಬ ಒಂದು ಅಕ್ಷರ 
ನ್ನು ತೆಗೆದುಕೊಳೊ ಣಾ. ಮಗುವು 
ನ್ನಸ್ಟಕ್ಕೆ ತಾನೇ ಪ, ನ್ಮ ಸ:ಪ್ಕ- ಎಂಬ 
ಬನಿಯನ್ನು ಮಾಡುತ್ತಾ, ತನ್ನ ಧ್ವನಿ 
ಯನ್ನು ಕೇಳಿ ಸಂತೋಸಿಸುತ್ತದೆ. ಇದಕ್ಕೆ 
ಕಾವ ಅರ್ಥವೂ ಇರುವುದಿಲ್ಲ. ಇದೇ 
ಂದರ್ಭದಲ್ಲಿ ಯಾರಾದರೂ (ತಂದೆ 
ಇಯಿ ಅಥವಾ ಹೊರಗಿನವರು) ಬಂದು 
ಥ' ಎಂಬ ಅಕ್ಷರದಿಂದ ಪ್ರಾರಂಭವಾಗುವ 
ದನವನ್ನು ಉಸಯೋ!ಗಿಸಬಹುದು. 


೫4 


ಉದಾಹರಣೆಗೆ, ಬಂದವರು ಪಾತು 
(ಪಾರ್ವತಿ ಎಂಬುವಳ ಅಡ್ಡ ಹೆಸರು) ಎಲ್ಲಿ 
ಎಂದು ಕೇಳುತ್ತಾರೆಂದು ಭಾವಿಸೋಣ. 
ಆಗ ಮಗುವು “ಪಾತು' ಎಂಬ ನೊದಲನೇ 
ಅಕ್ಷರವಾದ "ಪ' ಎಂಬುದನ್ನು ಕೊಳ್ಳಿ 
ಹಿಂದಿನಂತೆಯೇ “ಪ್ರ, ಪ್ಯ ಪ” ಎಂಬ 
ಧ್ವನಿಯನ್ನು ಮಾಡಲು ಪ್ರಾರಂಭಿಸುತ್ತದೆ. 
ಇನ್ನೊಬ್ಬರ ಧ್ವನಿಯನ್ನು ಕೇಳಿ ಅದೇ 
ರೀತಿ ಅನುಕರಣೆ ಮಾಡಲು ಮಗುವಿಗೆ 
ಸಾಮರ್ಥ್ಯವಿದೆ. ಆಗ ಪಾತು ಎಲ್ಲಿ ಎಂಡು 
ಕೇಳಿದವರು. ಆ ಮಗುವಿನ “ಪಪ, ಪ-* 
ಎಂಬ ಧ ಎನಿಯನ್ನು ಕೇಳಿ ಅನರದೇ ಆದೆ 
ಅರ್ಥವನ್ನು ಕಲ್ಪಿಸಿ, “ಆ ಮಗುವಿಗೆ ಪಾಪ 
ಬೇಕು” ಎಂದು ವಿಮರ್ಶಿಸಿ, ಅಲ್ಲೇ ಇರುವ 
ಒಂದು ಬೊಂಬೆಯನ್ನು ಅದರ ಮುಂದಿಟ್ಟು 
“ಇದೇ ಪಾಸ ತೊಗೋ? ಎಂದು ಹೇಳು 
ಶ್ರಾರೆ. ಆ ಮಗುವು “ಸ್ರ ಎಂದು 
ಹೇಳುವುದರ ಜೊತೆಗೆ ಆ ಬೊಂಬೆಯನ್ನೆೈ € 
ನೋಡುತ್ತದೆ. ವಸ್ತು ಮತ್ತು ವಸ್ತುವಿನ 
ಹೆಸರು, ಮಗುವು ಗ್ರಹಿಸುತ್ತದೆ. ಸ್ವಲ್ಪ 
ಕಾಲಾನಂತರ ಬೊಂಬೆಯನ್ನು ನೋಡಿ 
ದಾಗಲೆಲ್ಲಾ “ಪಾಪಾ” ಎಂದು ಕಲಿಯಲಿ 
ಪ್ರಾರಂಭಿಸುತ್ತದೆ. “ಪ, ಸ” ಎಂಬ ಕೇವಲ 
ಅರ್ಥವಿಲ್ಲದ ಧ್ವನಿಯ ಉಚ್ಛಾರಣೆಯತಿ 
ಈಗ ಅಥರ ಪೂರಿತ ಶಬ್ಧವಾಗುತ್ತದೆ. 
ಅಂದರೆ ಬೊಂಬೆ ಎಂದರೆ ಪಾಪಾ ಮತ್ತು 
ಬೊಂಬೆಯನ್ನು ಪಾಪಾ ಎಂದು ಕರೆಯೆ 
ಬೇಕು ಎಂಬುದು ಮಗುವಿಗೆ ಪೂರ್ಣವಾಗಿ 
ಅರ್ಥವಾಗುತ್ತದೆ. ಮಗುವು “ಪಾಪಾ* 
ಎಂಬ ಹೊಸ ಪಡವನ್ನು ಕಲಿತಹಾಗಾ- 
ಯಿತು. ಕಾಲಕ್ರಮೇಣ ಇದೇ ರೀತಿ, 
ವಿಧವಿಧ ಸಂದರ್ಭಗಳ ಸಂಯೊ!ಗದಿಂದ 


ಮಗುವು ಅನೇಕ ಅರ್ಥಪೂರ್ಣ ಪದಗಳನ್ನು 
ಕಲಿಯುತ್ತದೆ. 

ಒಂದೂವರೆ ವರ್ಷದ ನಂತರ ಮಕ್ಕಳು 
ವಿಶೇಷವಾಗಿ ಅನೇಕ ಪದಗಳನ್ನು 
ಸಂದರ್ಭಕ್ಕೆ ತಕ್ಕಂತೆ ಕಲಿಯುತ್ತಾರೆ. ಪದ 
ಬೆಳೆಯುತ್ತಿ ದ್ದ ರೂ ಯಾವ 


ಸಂಸತ್ತು 


ಸಂಗೀತ ಸಂಶೋಧನ ಕಾರ್ಯನನ್ನು ಪ್ರಭಾವಿಸಡು. ಆದರೆ ಎರಡು ಪೋಷಿತ 
ವಾಗವುದು ಹಂಬಲಿಕೆಯ ಅದೇ ಸೆರೆಯಿಂದ. ಇವು ಒದಗಿಸುವ ವಿಮೋಚನ 
ಸುಖದ ಕಾರಣವಾಗಿ ಒಂದು ಇನ್ನೊಂದಕ್ಕೆ ಪೂರಕವಾಗಿದೆ. 


ನಿನ್ಮು ಹೆಚ್ಚಿನ ವೇಳೆಯನ್ನು 
ಉಪಾಧ್ಯಾಯರಾಗಿ ಅಥವಾ ನಿನ್ಮು 


ವಿನಿಯೋಗಿಸಿ, 


ಯಾವುದೇ 
ಸ್ವಭಾ ವಕ್ಕೆ 
ಕ್ಷೇತ್ರದಲ್ಲಿ ದುಡಿಮೆ ಗಾರರಾಗಿ- ಮೀಸಲಿಟ್ಟು ಉಳಿಕೆ ಕಾಲನನ್ನಸ್ನು ಅಧ್ಯಯನದಲ್ಲಿ 


ಪುಸ್ತ ಕ ಪ್ರಪಂಚ ವರಾರ್ಚಿ, ೧ 


ಯಾವ ಪದಗಳನ್ನು ಉಪ 
ಬೇಕೆಂದು ಅರ್ಥವಾಗಿರುವುದಿಲ್ಲ. 
ಅರ್ಥವನ್ನು ಪೂರ್ಣವಾಗಿ ಗ್ರಹ 
ಸೂದರ್ಟೊಚಿತವಾಗಿ ಉಪಯೋ 
ಮಾತ್ರ ಆ ಪದಗಳನ್ನು ಭಾಷಾ ಸಂಪ 
ಗುಂಪಿಗೆ ಸೇರಿಸಬಹುದು. 


ಪ್ಪಾ ಯೋಗಿಕ ಕಾರ್ಯಕ್ಕೆ ಇ 
ಒಗ್ಗು ವ ಇನ್ನೊ ಜೆ! 


ಐನ್‌ಸ್ಟೈನ್‌ 


A ್‌ ್‌ ್‌್‌್ಮಿ್ಪ ್ಪ್ರ ೪1 ್ಹ 


“ಪರೋಕ್ಷ ಧೂಮಪಾನೆ'ದ ಬಗ್ಗೆ ನಿಮಗೆ 


ಗೊತ್ತಿಲ್ಲದಿರುವುದು 


ಔಭಿನುಂತ ಬೊನೆನ್‌ ಮೃತ್ಯುದನಣೆ 
ಹಲ್ಲಿದ್ದಾಗ ಅವಳಿಗಿನ್ನೂ ಐದು ವರ್ಷವೂ 
೨ಗಿರಲಿಲ್ಲ. ಉಸಿರಾಡಲು ಕಷ್ಟಸಡುತ್ತಿ 
ರ್ಹಾ್ಗ ಅನಳನ್ನು ಹೆಲಿಕಾಪ್ಟರ್‌ನಲ್ಲಿ 
ಿಸ್ಪತ್ರೆಗೆ ಸಾಗಿಸಲಾಯಿತು. ಅಲ್ಲಿ 
ಸೈ ದ್ಯರೂ ನರ್ಸ್‌ಗಳೂ ತುರ್ತು ಚಿಕಿತ್ಸೆಗೆ 
ಶೊಡಗಿ ಔಷಧೋಪಚಾರ ನೀಡಿ ಜೀವದಾನ 
ಹಾಡುವ ಆಕ್ಸಿಜನ್‌ಅನ್ನು ಸಂಪ್‌ ಮಾಡ 
ೊಡಗಿದರು. 

ಬೊನೆನ್‌" ಅಪಾಯ ಸ್ಥಿತಿಯಿಂದ ಪಾರಾ 
ಳು, ವೈದ್ಯಕೀಯ ತಂಡದ ಬಿರುಸಿನ 
ಡಾಟಿ, ಮಾತುಕತೆ ಮತ್ತು ಪುಟ್ಟ 
ಕುಡುಗಿಯ ಉಬ್ಬಸದ ಭಯಾನಕ ಎಳೆತ 
ವು ತೀವ್ರ ಎಚ್ಚರಿಕಾ ಘಟಕದಲ್ಲಿ 
ಯಂತ್ರಕಗಳ ಮೃದುವಾದ ಬೀಪ್‌" ಶಬ್ದ 
)ಿಂದೆ ಸ್ಫಳಾಂತರಿಸಲ್ಲ ))ಟ್ಟವು. 

ಡಾ| ಜೊಸೆಫ್‌ ಡಿ ಫ್ರಾನ್ಸಾಾ 
ಇಮಂತಳ ವೈದ್ಯಕೀಯ ಚರಿತ್ರೆಯನ್ನು 


ಜಿ. ವೈದೇಹಿ 


4೫೮, "ಪುನರ್ವಸತಿ? 
ನವಿಲು ಮಂತಿಖ್ಯ ರಸ್ತೆ, 
ಕುವೆಂಪುನಗರ, ವೆಿಸೂರು-೨೩ 


ಓದಿದಾಗ ಗಾಬರಿ ಹುಟ ಸುವ ಒಂದು ಅಂಶ 
ಅನನಿಗೆ ತಿಳಿದುಬಂತು. ಆಸ ಶತ್ರೆಯನ್ನು 
ಬಿಟ್ಟಿ ಕೂಡಲೇ ಮತ್ತೆ ಅವಳಿಗೆ ಅಸಾಯದೆ 
ಸ್ಥಿತಿ ಬರುತ್ತದೆ. ಏಕೆ? ಅನಳ ತಾಯಿ 
ತಂದೆಯರಿಬ್ಬರೊ ಧೂಮೆಪಾನಿಗಳು. 

ಪರೋಕ್ಷ ಧೂಮಪಾನವು ಪ್ರಾಣಾಂತಿಕ 
ವಾದ ಉಬ ಸವನ್ನು ಅನಳಲ್ಲಿ ಉಂಟು 
ಮಾಡುತ್ತದೆಂದು ಸಾನುಂತಳ ತಾಯಿತಂದೆ 
ಯರಿಗೆ ವೈದ್ಯರು ಅನೇಕ ಬಾರಿ ಎಚ್ಚ ರಿಸಿ 
ದ್ದರು. ಸಶ್ಚಾ ತಾಪದಿಂದ ಬೊನೆನ" ದಂಪತಿ 
ಗಳು ಮನೆಯಲ್ಲಿ ಧೂಮಪಾನ ಮಾಡು 
ವುದನ್ನು ನಿಲ್ಲಿಸುನೆನೆಂದು ಒಪ್ಪಿಕೊಳ್ಳು ¥ 
ತ್ತಿದ್ದರು. ಆದರೆ ಸಾಮಂತಳಿಗೆ ಆರೋಗ್ಯದೆ 
ಲಕ್ಷಣಗಳು ಕಾಣಿಸಿಕೊಳ್ಳು ಕ್ರಿ ದ್ದೆ 9ತೆಯೇ 
ಮತ್ತೆ ಅವಳ ಬಳಿ ಸಿಗರೇಟನ್ನು ಹೊತ್ತಿಸಿ 
ಕೊಳು ತ್ತಿದ್ದರು. 

ಹೆಚ್ಚು ಯಜ ಪಶುಗಳು : ಸಾಮಂತಳಿಗೆ 
ಮತ್ತೊ ಮ್ಮ ಆರೋಗ್ಯ ಕೆಟ್ಟಾಗ ಅವಳು 


೧೯೯೭ರ ಅಕ್ಟೊೋಬರ್‌ನ "ರೀಡರ್ಸ್‌ ಡೈ ಜೆಸ್ಟ್‌' ಮಾಸಪತ್ರಿಕೆಯಲ್ಲಿ ಪ್ರಕಟವಾದ ಅಫಿಕಾ 


ತ3ರ್ತೊಲೊವತಿ 
ಬಟ * ಭೇಖನದ ಅನುನಾದ. 


ಅನರ "ವಾಟ್‌ 063 ಡೋಂಟ್‌ ನೊ ಎಬೌಟ್‌ ಸೆಳೆಂಡ್‌ ಹ್ಯಾಂ" 


* ನುತ್ತೊ ಬ್ಬ್ರರತಿ ಬಿಟ್ಟ ಸಿಗರೇಹ್‌" ಹೊಗೆಯೆಸ್ನ್ನು ಉಸಿರಾಟದ ನೂೂಲಕ ಸೇನಿಸುವುದು, 


೫೬ 


ಬದುಕೆ ಉಳಿಯುವಳೆಂಬ ಭರವಸೆ ಡಾ॥ ಡಿ. 
ಫ್ರಾನ್ಸಾಗೆ ಇರಲಿಲ್ಲ. ಎಳೆಯ ಶಿಶುಗಳು 
ಮತ್ತು ಚಿಕ್ಕ ಮಕ್ಕಳು ಪೌ) ಢರಿಗಿಂತ 
ಪರೋಕ್ಷ ಧೂಮಪಾನ ಪ್ರಭಾನಕ್ಕೆ 
ಹೆಚ್ಚಾ ಗಿ ಬಲಿಬೀಳುವಕೆಂದು ಡಾ| ಸ 
ಫ್ರಾ ಸಾ ಬೊನೆನ್‌ ದಂಪತಿಗಳಿಗೆ ಕಡೆಯ 
ಸಲ ಎಚ್ಚ ರಿಕೆ ನೀಡಿದನು. ಇತರ ನಿಕೊಟಿನ್‌ 
ವ್ಯಸನಿಗಳಂತೆ ಬೊನವೆನ್‌ ದಂಪತಿಗಳಿಗೂ 
ಕೂಡ ತಮ್ಮ ಮ ಚಟಕ್ಕೂ ಮಗಳ ಉಬ ಸ 
ಕೋಗಕ್ಳೂ" ಯಾವುದೆ ಸಂಬಂಧವಿದೆ 
ಯೆಂದು ಒಪ್ಪಿ ಕೊಳ್ಳಲು ತಯಾರಿರಲಿಲ್ಲ. 
ಅವಳ ಶರೀರದೊಳಗೆ ಅವರನ್ನು ಕರೆಡು 
ಕೊಂಡುಹೋಗಿ ವಿಷವಸ್ತು ಗಳು ನಡೆಸು 
ತ್ತಿರುವ ಕಿ ಕ್ರಿಯೆಯನ್ನು ತೋರಿಸಿದ್ದ ಕೆ 
ಬಹುಶಃ ಅರ್ಥಮಾಡಿಕೊಳ್ಳು ತ್ರಿ ದ್ದ 
ಕೇನೋ! 
ತಮ್ಮು ಸಿಗರೇಟಿನ ತುದಿಯಿಂದ ಹೊರ 
ಬರುವ ಹೊಗೆಸುರುಳಿಗಳು ಗಾಳಿಯೊಂದಿಗೆ 
ಮಿಳಿತವಾಗಿ ಅದೃ ಶ ಸಿನಾಗುವುಡೊಂಜೇ ಅಲ್ಲ 
ವೆಂದು ಜೊರ್ನೊ ದಂಪತಿಗಳು ತಿಳಿದಿರಲಿಲ್ಲ. 
ಆ ಹೊಗೆಯಿಂದ ಕನಿಷ್ಕ ೪೩ ಕ್ಯಾನ್ಸರ್‌ 
ಕಾರಕಗಳನ್ನು ಒಳಗೊಂಡಂತೆ Nines 
ಕಾಲ್ಕು ಸಾವಿರಕಿ ಗಿಂತಲೂ ಹೆಚ್ಚು ಪ್ರಬಲ 
ಜಾತಕಗಳು ವಾತಾವ ರಿ ಣ ವ ನ್ನ್ನು 
ಗೆ ವೆ. 
ಕ್ಯಾಡ್ಮಿ ಯವ (ಒಂದು ಕ್ಯಾನ್ಸರ್ರ- 
ಕಾರಕ ಲೋಹಧಾತು), ಅನೋನಿಯ 
(ಶೌಚಾಲಯಗಳನ್ನು ಚೊಕ ಗಟಿಗೊಳಿಸಲು 
ಉನಯೋಗಿಸುವ ರಾಸಾಯನಿಕ), ಬೆನ್ಸಿನ್‌ 
(ಡಿಡಿಟಿ ತಯಾರಿಸಲು ಉಕಯೋಗಿಸುವ 
ವಸ್ತು), ಅಸಿಟೋನ್‌ (ಪ್ರಬಲ ದಾ )) ನಕ), 
ಫಾರ್ಮಾಲಿ ಹೈಡ್‌ (ಕೊಳೆಯದಂತೆ 


| ಕಣಗಳನ್ನೂ ಸಾಮು ಹ 


ಫುಸ್ತಕ ಪ್ರಪಂಡ- ಮಾರ್ಚಿ, ೧ 


ಮಾಡುವ ದ್ರವ) ಮತ್ತು ಸಾವಿರಾರು ಐ 
ಅನಿಲಗಳನ್ನೂ, ಗಾಳಿಯಲ್ಲಿ ಶೇಲಾಡು; 
ಪ್ರತಿ ಉಕ 
ನಲ್ಲೂ ಎಳೆದುಕೊಳ್ಳು ತ ತ್ತಿದ್ದ ಶು ಆ ಅನಿಲ 
ಗಳಲ್ಲಿ ಒಂದು- -ಬಣ್ಣ ವಿಲ್ಲದ ವಾಸನೆ ಇಲ್ಲ 
ಕಾರ್ಬನ್‌ ಮಾನಾಕ್ಸೈಡ್‌--ಅವಳ ರಕ್ತಡೆ 
ಹಿನೊಗ್ಗೋಬಿನ"ನಲ್ಲಿ ಸೇರಿಹೋಗಿತ್ತು. 
ಈ ಅಪಾಯಕಾರಿ ಅನಿಲ ಆಮ್ಲ ಜನಕ। 
ಸಾ ನವನ್ನು ಆಕ್ರಮಿಸಿಕೊಂಡು ಪುಪು ಸ 
ಮತ್ತು ಇನ್ನಿ ತರ ಅಂಗಗಳಿಡೆಗೆ ಧಾನ. | 

ಬೊನೆನ್‌ ದಂಪತಿಗಳು ಪ್ರತಿಸಲ 
ಸಿಗರೇಟ್‌ ಎಳೆದಾಗಲೂ ಉಂ ರುವೆ 
ಹೊಗೆಸೊಪ್ಪಿನ ಉಷ್ಣತೆಯನ್ನು ಹೆಚ್ಚ ಸು 
ತ್ತಿದ್ದರು. ತಮ್ಮ ಫ್ರಫ್ಪ ಸಪ್ರ 300d 
ದಾದ ಕೆಲವು ತೇಳಡಾ ಪ್ರಮಾಣದ ರಾಸಾ 
ಯನಿಕಗಳನ್ನು ದೆಹಿಸುತ್ತಿ, ದ್ದ ರು. ಮತ್ತು: 
ಸಿಗರೇಟಿನ ಪಾಂ ಜಳಗೆ ಎಳೆದುಕೊಂಡ 
ಗಾಳಿಯು ಹೊಗೆಯ ವಿಷವನ್ನು : ತೆಳು 
ವಾಗಿಸುತ್ತಿತ್ತು. , 

ಒಳಗೆ ಎಳೆಡುಕೊಳು )ವ ಹೊಗೆಯಿಂದ ' 
ಬೊನೆನ್‌ ದಂಪತಿಗಳು ಆಃ ಹೆಚ್ಚಿನ | 
ಅಪಾಯದಲ್ಲಿದ್ದ ರೂ ಅವರು ಬಿಡುವ ಹೊಗೆ 
ಅನರು ಒಳ ತೆಗೆದುಕೊಳು ಕವ ಹೊಗೆಗಿಂತ ' 
ಹೆಚ್ಚು ವಿಷಕಾರಿಯಾಗಿತ್ತು.. 

ಪಾ, ಣಾಂತಿಕ ಉಬ್ಬ ಸ ಉಲಣ 
ಸಥನ ದಿನ ಸಿಗರೇಟಿನ ಬತಾ ವಿಷ 
ಗಳು ಸಾಮಂತಳ ಸಿ ಸ್ಥಿತಿಯನ್ನು ಹದಗೆಡಿಸಿ 
ದುವು. ಅವಳ ಫ ಫುಪ್ಪೃ “nv ತಾಯುಕೊಟ 
ಗಳನ್ನು ಆವರಿಸಿದ್ದ ಸ್ನಾಯುಗಳು ಪೆಡ 
ಸಾಗಿ ಗಾಳಿ ಪ್ರವೇಶಿಸಲು ಅವಕಾಶವಾಗ 
ಲಿಲ್ಲ, ಸರಳ ಕಿ ಯೆಯಾದ ಉಸಿರಾಟವೂ 
ಸಹ ಸಾಮಂತಳಿಗೆ ಪ್ರಯಾಸವಾಯಿತು. 


"ಪರೋಕ್ಷ ಧೂಮಪಾನ?ದ ಬಗ್ಗೆ ನಿಮಗೆ ಗೊತ್ತಿ ಲ್ಲದಿರುವುಡು ಜಃ 


ತುರ್ತು ಕೊಠಡಿಯ ಶಂಡ ಸಮಯಕ್ಕೆ ಸರಿ 
ಯಾಗಿ ಬರದಿದ್ದರೆ ಸಾಮಂಕಳು ಅಸು 
ನೀಗುತ್ತಿದ್ದಳು. 


ಇದುವರೆಗೆ ತಿಳಿದಿರುವ ಪರೋಕ್ಷ ಧೂಮ 
ಪಾನದ ಪರಿಣಾಮಗಳು ತಮ್ಮ ಮಕ್ಕಳ 
ಬಳಿಯೇ ಧೂಮಪಾನ ಮಾಡುವ ದಂಪತಿ 
ಗಳಿಗೆ ಗಾಬರಿ ಹುಟ್ಟಿಸಬೇಕು. ಮಕ್ಕಳಿಗೆ 
ಉಂಟುಮಾಡುವ ಅಪಾಯಗಳ ಬಗ್ಗೆ 
ಡಾ| ಡಿ. ಫಾನ್ಸಾರವರು “ನೀಡಿಯಾಟಿ ಕ" 
ಅಂಡ” ಜರ್ನಲ್‌ ಆಫ್‌ ಫ್ಯಾಮಿಲಿ 


ಪ್ರಾಕ್ಟ್ರೇಸ್‌*ನಲ್ಲಿ ಮುದ್ರಿತವಾದ ತಮ್ಮ 


ಎರಡು ಲೆ (ಖನಗಳ ಲ್ಲಿ ಪ್ರಕಟಪಡಿಸಿ 
ದ್ಹಾರೆ. 

"ಸ್ರ ಪಂಚಾದ್ಯಂತ ದೊರೆತ ನೂರಕ್ಕೂ 
ಹೆಚ್ಚು ಮಾಹಿತಿಗಳನ್ನು ವಿಶ್ಲೇಷಿಸಿದ ನಂತರ 
ಹೊಗೆಸೊಪ್ಪಿನ ೬ 0. ಒಳಪಡುವ 
ಮಕ್ಕಳು ಈ ಕೆಳಗಿನ ಅಸಾಯಗಳಿಗೆ 
ತುತ್ತಾ ಗುವರೆಂದು ಡಾ| ಡಿ. ಫ್ರಾನ್ಸಾ 
pA 


ಶಿಶುಗಳು ಹುಟ್ಟ ದಕ ಣವೇ 
ಮರಣವನ್ನಪ್ಲುಪುದು: 

ಶಾಯಿ ಗರ್ಭಿಣಿ ಇದ್ದಾಗ ಧೂಮಪಾನ 
ಮಾಡಿದಲ್ಲಿ ಧೂಮೆಸಾನ ಮಾಡದವರ 
ನುಕೃಳಿಗಿಂತ ಮೂರು ಸಟ್ಟು ಹೆಚ್ಚು ಶಿಶು 
ಗಳು ಈ ಅಸಾಯಕ್ಕೆ ಒಳಗಾಗುತ್ತವೆ. 
ಹುಟ್ಟಿದ ನಂತರ ಸಿಗರೇಟಿನ ಹೊಗೆಗೆ ಒಳ 
ಇದಲ್ಲಿ ಎರಡು ಸಟ್ಟು ಹೆಚ್ಚು ಅಪಾಯಕ್ಕೆ 
*ಡಾಗುತ್ತವೆ. ಮಕ್ಕ ಳಿಗೆ ಸಾಮಾನ್ಯವಾಗಿ 
ರುವ ಎಲ್ಲಾ ಕೋಗಗಳೂ ಪರೋಕ್ಷ 

ಸನಿ ಮಕ್ಕ ೪ಗೆ ಹೆಚ್ಚು ಬರುವ ಸಂಭವ 


ತೆ 


ಕಿನಿಯ ಸೋಂಕು: 

ಬಾಲ್ಕದಲ್ಲಿ ಸಾಮಾನ್ಯವಾಗಿ ಕಾಣಿಸಿ 
ಕೊಳು )ವ ಕಿವಿಯ ಸೋಂಕು ಹೆಚ್ಚಾಗಿ 
ಪರೋಕ್ಷ ವ್ಯಸನಿ ಮಕ್ಕಳಲ್ಲಿ ಕಂಡುಬರು 
ತ್ತದೆ. ಏಕೆ? ಸಿಗರೇಟಿನ ಹೊಗೆಯನ್ನಸ್ನ್ಬ 
ಉಸಿರಾಡುವುದರಿಂದ ಕೆಲವು ವೈರಸ್‌ 
ಮತ್ತು, ಬ್ಯಾ ಕ್ಸ ಕ್ಗೀೀರಿಯಗಳ ವಿರುದ್ಧ 
ಮಕ್ಕಳಲ್ಲಿರುವ ತ ಶಕ್ತಿಯು ಕುಂದು 


98 
ತ್ತದೆ. 


ಉಸಿರಾಟದ ಸೋಂಕುಗಳು : 


ವರ್ಷಪ್ರತಿ ಸಾವಿರಾರು ಮಕ ಳು ಶ್ವಾಸ 
ನಾಳ Aa ಮತ್ತು, ನ್ಯೂಮೋನಿಯ 
ದಿಂದ ನರಳುತ್ತಾರೆ. ಶಾ ಸಕೋಶಗೆಳ 
ಕುಂಠಿತ ಬೆಳವಣಿಗೆಗೆ ek ಇದೇ 
ಆಗಿದೆ. ಇದರಿಂದ ಮುಂದಿನ ಜೇನನದಲ್ಲಿ 
ಆ ಮಕ್ಕಳು ಫ್ರಫ್ಫುಸದೆ ಕೋಗಗಳಿಗೆ 


ಶುತ್ತಾ ಗುವರು. 


ಆಸ್ತಮಾ: 

ಉಬ್ಬ ಸ ರೋಗಿಗಳನ್ನು ನೋಡುವ 
ನಾಡಿನ ವೈ ದ್ಯರು ಉಬ್ಬ ಸಕ್ಕ ಸಕೋಕ್ಷ 
ಧೂಮಪಾನವೇೇ ಬಕನ ತಿಳಿಸಿ 
ದ್ಹಾರೆ. ಮೊದಲೇ ಇರುವ ಉಬ್ಬ ಸವು 
ಸಿಗರೇಟ್‌ ಹೊಗೆಯನ್ನು ಸೇವಿಸುವುದರಿಂದ 
ಇನ್ನೂ ಹೆಚ್ಚಾಗುತ್ತದೆ. ಅಲ್ಲದೆ ಉಬ್ಬಸಜೆ 
ಯಾವ ಲಕ್ಷಣನನ್ನೂ ಮೊದಲು ಹೊಂದಿ 
ರದ ಮಕ್ಕಳು ಹೊಗೆಯನ್ನು ಸೇವಿಸಿದ 
ಬಳಿಕ ರೋಗಕ್ಕೆ ತುತ್ತಾಗಿದ್ದಾರೆ. 

ಪರೋಕ್ಷ ಧೂಮಪಾನದ ಬಗ್ಗೆ ತನ್ನ 
ಈ ತಿಳುವಳಿಕೆ ಹೊಗೆಸೊ ಬಿನ 
ಕಾರ್ಬಾನೆಯ ಮೇಲಿನ ಧಾಳಿಯಾಗಬಹು 


ದೆಂದು ಡಾ| ಡಿ. ಫ್ರಾನ್ಸಾ ಊಹಿಸಿದ. 
ಇನ್ನೂ ಇತರ ಅಧ್ಯಯನಗಳೂ ಧೂಮ 
ಸಾನ ಮತ್ತು ಕೋಗಕ್ಕೆ ಇರುವ ಸಂಬಂಧ 
ವನ್ನು ವ್ಯಕ್ತ ಸುವ “ಪ್ರತಿಯೊಂದು 
ಅಂಕಿ ಸಂಖ್ಯೆ ಗಳನ್ನೂ ನಾವು ನಾಲ್ಕು 


ನಾಲ್ಕು ಬಾರಿ 'ಪರಶೀಲಿಸಿದ್ದೆ ೇವೆ*- ಡಾ|| ಡಿ. 
ಫ್ರಾನ್ಸಾ ಹೇಳಿದರು. * ಹೊಗೆಸೊಬ್ಬಿ ನ 


ಕಾರ್ಯಾನೆ ಯಾವ ಟೀಕೆಯನ್ನು ಮಾಸ 
ದಿರುವುದು ಒಂಡು ಸೋಜಿಗವಾಗಿತ್ತು, : 
ಹೊಗೆಸೊನ್ಪಿನವರ ದೊಡ್ಡ ಬಂದೂಕು 


ಗಳಿಂದ ಬರಬಹುದಾದ "ತಿರುಗು ಬಾಣ'ಗಳ 
ಕೊರತೆಯೇ ಡಾ| ಡಿ. ಫ್ರಾನ್ಸಾ ಅವರ 


ಆನಿಸ್ಥಾರವನ್ನು ದೃಢನಡಿಸಿತು. 


ಅಸಾಯದ ಕರೆಗಂಟಿ : 

ಪರೋಕ್ಷ ಧೂಮಪಾನವು ಕ್ಯಾನ್ಸರನ್ನು 
ಉಂಟುಮಾಡುವುದೆಂದು ಬಹಳ 
ಹಿಂದಿನಿಂದಲೂ ತಿಳಿದುಬಂದಿದೆ. ಧೂಮ 


ಪಾನ ಮಾಡದ ಹೆಂಗಸರು ಪರೊ 6 ಕ್ಷ 
ಧೂಮಪಾನದಿಂದ ಎರಡರಷ್ಟು ಹೆಚ್ಚು. 


ಹೃ ದೊ (ಗಕೈ ತುತ್ತಾ ಶ್ಯ 
Ware ನಕ ವಿದಾ ಲಯವು ತನ್ನ 


ಇತ್ತಿಚಿನ ಅಧ್ಯ ನನದಡ ಕಳಿಸಿದೆ. 
೧೯೯೪ರಲ್ಲಿ ಕ್ಯಾ ಫಿ ಫೂ (ರ್ನಿಯದ 


ಸ್ಯಾನ”ಫ್ರಾನ್ಸಿ ಸ್ಕೊ ವಿಶ್ವವಿದ್ಯಾಲಯವು 
ಸ್ಟಾಂಟನ” ಗಾನ್‌, ರವರಿಗೆ ಒಂದು 
ಅನಾಮಧೇಯ ಅಂಚೆ ಕಟ [ನ್ನ್ನ ಕಳುಹಿಸಿ 
ಹೊಗೆಸೊಪ್ಪಿನ ಕಂಪೆನಿಗಳಿಂದ ಆಗುತ್ತಿರುವ 
ಅನ್ಯಾಯಕ್ಕೆ ಇಡೀ ಪ್ರಪಂಚದಲ್ಲಿ ಖಚಿತ 
ವಾದ ಸಾಕ್ಷಿ ಇದೆಯೆಂದು ತಿಳಿಸಿತು. ಆ 
ಕಟ್ಟ ನಲ್ಲಿ ಹೊಗೆಸೊಪ್ಪಿ ನ ಎರಡು ದೊಡ್ಡ 
ಕಂಪೆನಿಗಳ ನಾಲ್ಕು ಸಾವಿರ ಪುಟಗಳ ಗುಪ್ತ 
ದಾಖಲೆಗಳಿದ್ದು ವು. ಪ್ರಸಾರ ಮಾಧ್ಯಮ 
ಮತ್ತು ಇಬ್ಬ ರು ಅನೇರಿಕ ಶಾಸಕಾಂಗ 


ಪುಸ್ತಕ ಸ್ರಪಂಚ--ಪತಾರ್ಚಿ, ೧೯೯6 


ಸದಸ್ಯರೂ ಇದೇ ರೀತಿಯ ಅಂಚಿ ಕಟ್ಟು 
ಗಳನ್ನು ಸಡೆದರು. 

೧೯೫೦ರ ತರುವಾಯದ ಕಾಲಾವಧಿ ' 
ಯನ್ನು ಗಣನೆಗೆ ತೆಗೆಡುಕೊಂಡು ಹೊಗೆ 
ಸೊಪ್ಪಿನಲ್ಲಿರುವ ಚಟ ಹುಟ್ಟಿ ಸುವ ಗುಣ 
ಗಳನ್ನೂ ಆರೋಗ್ಯಕ್ಕೆ ತರುವ ಹಾನಿ 
ಗಳನ್ನೂ ಸ್ವತಂತ್ರ ಸಂಶೋಧಕರು ಖಚಿತ" 


ಪಡಿಸುವ ಮೊದಲೇ ಕಂಪೆನಿಯ ಸಂಶೋಧ- 
ಕರು ದೃಢನಡಿಸಿಕೊಂಡಿದ್ದರು. ಆ ಪತ್ರದ 


ಅನೇಕ ವಿಷಯಗಳನ್ನು ಸಾರ್ವಜನಿಕರಿಂದ | 
ಗೋಪ್ಯವಾಗಿ ಇಡಲಾಗಿತ್ತು. 

ಪರೋಕ್ಷ ಧೂಮಪಾನ ಧೂಮಪಾನ 
ಮಾಡದವರಿಗೆ ಹಾನಿಯೂಂಟುಮಾಡುತ್ತ ' 
ದೆಂದು ಧೂಮಪಾನ ವ್ಯಸನಿಗಳಿಗೆ ತಿಳಿದರೆ 
ಅವರು ಆ ಚಟವನ್ನು ಬಿಡುವ ಸಂಭವ : 


ವಿರುವುದು ಕಂಪೆನಿಯ ಕಾರ್ಯನಿರ್ವಾಹಕ ' 
ರಿಗೆ ಚಿಂತೆಯಾಗಿದೆ ಎಂಬುದನು ಮತ್ತೆ 
ಕೆಲವು ಪತ್ರ ಗಳು ತಿಳಿಸಿದುವು. 


ಒಂದು ಹೊಗೆಸೊಪ್ಪಿನ ಕಂಸೆನಿಗಾಗಿ 
ಗೊ (ಪ್ಯ ವಾಗಿ pis ಅಧ್ಯಯನ 
ಗ್ಲಾಂಟ್ಸ್‌ನ ಸಹಗ್ರಂಥ ಕತೃತ್ವರೊಂದಿಗೆ 
"ಸಿಗರೇಟ್‌ ಪೇಪಂ"' ಎಂಬ ಪುಸ್ತಕದೆ 
ರೂಪದಲ್ಲಿ ಪ್ರಕಟವಾಯಿತು. ಸರೋಕ್ಷ 
ಧೂಮಪಾನ "ಕಂಸೆನಿಗೆ ಧಕ್ಕೆ ತರುವ ಅಂಶ 
ವೆಂದು ಗುರುತಿಸಲಾಯಿತು. acid 
ವ್ಯಸನಿ ತನಗೇನು ಮಾಡಿಕೊಳ್ಳು ಗ ವನೋ 
ಅದು ಅವನಿಗೆ ಸೇರಿದ್ದು ಆದಕೆ ಅವನು 
ಧೂಮಪಾನ ಮಾಡದವರಿಗೆ ಏನು ಮಾಡು 
ವನೋ ಅದು ಚಿಂಶನೆಯ ವಿಷಯವಾಗಿದೆ. 
ಹೊಗೆಸೊಪಿ ಸುನ ಕಂಪೆನಿಯ ಉಳಿಯುನಿಕೆಗೆ 
ಇದೊಂದು ಹಾನಿಕಾರಕ ಬೆಳವಣಿಗೆ ಎಂದು 
ಪರಿಗಣಿಸುತ್ತೇವೆ” ಎಂದು ಆ ಅಧ್ಯಯನ 
ಕಾರರು ಹೇಳಿಕೆಯನ್ನ ತರು. 


*ಸರೋಕ್ಷ ಧೂಮಪಾನ? ಬಗ್ಗೆ ನಿನುಗೆ ಗೊತ್ತಿಬ್ಬದಿರಾವುದು 8೯ 


ಸಿಗರೇಟನ ಹೊಗೆಗೆ ಒಡ್ಡಿಕೊಳ್ಳುವು 
ದನ್ನು ತಡೆಯುವುದು : 

ಮಕ್ಕಳ ತಜ್ಞ ರ ನಿರೀಕ್ಷಣಾಕೊಠಡಿಯಲ್ಲಿ 
ಮೂರು ವರ್ಷದ ಡೇನಿಯಲ್‌ ರೈಡಂ್‌ 
ತನ್ನ ತಂದೆಯ ತೊಡೆಯ ಮೇಲೆ ಉದಾ- 
ಸೀನನಾಗಿ ಕುಳಿತಿದ್ದ ನು. ಹುಡುಗನ ತಾಯಿ 
ಎಲೆನ್‌ಳು ಹತ್ತಿರ ಬಂದು ಅವನಿಗೆ ಧೈರ್ಯ 
ತುಂಬಲು ಅವನ ಕಪ್ಪಾದ ಕೇಷ್ಮೆಯಂತಿ 
ರುವ ಕೂದಲನ್ನು ನೇವರಿಸಿದಳು. 

ಮಕ್ಕಳ ತಜ್ಞರ ಬಳಿ ಧಾವಿಸಿ ಬರುವ ಈ 
ತುರ್ತು ಭೇಟಿಗಳು ಎಲೆನ್‌ ದಂಪತಿಗಳಿಗೆ 
ಸರ್ವೇ ಸಾಮಾನ್ಯವಾಗಿ ಹೋಗಿತ್ತು. ಡೇನಿ 
ಯಲ್‌" ನಡುರಾತ್ರಿ ಎದ್ದು ತನ್ನ ಕಿವಿ 
ಯನ್ನು ಹಿಡಿದು ನೋವಿನಿಂದ ಕೂಗಿ 
ಕೊಳ್ಳುತ್ತಿದ್ದನು. ಎಲೆನ್‌ಳು ಗಲಿಬಿಲಿ 
ಗೊಂಡು ವೈದ್ಯರಿಗೆ ಫೋನ್‌ ಮಾಡುತ್ತಿ 
ದ್ಹಳು. ಒಂದೆರಡು ವಾರಗಳಲ್ಲಿ ಪ್ರತಿಜೈವಿಕ 
ಗಳು ಸಮಸ್ಯೆಯನ್ನು ಬಗೆಹರಿಸುತ್ತಿದ್ದ ವು. 


ಡೇನಿಯಲ"ನ, ಒಂದು ಕೆನಿಯ ಸೋಂಕು 
ಪರಿಹಾರವಾಗುತಿ,ದ್ದಂತೆಯೇ ಮತ್ತೊಂದು 


ಕಿವಿಯ ನೋವು ಪ್ರಾರಂಭವಾಗುತ್ತಿತ್ತು. 
ಸಮರ್ಪಣಾಭಾವದ ತಾಯಿ ಎಲೆನ?್‌ಗೆ ಚಿಂತೆ 
ಯಿಂದ ಬಿಡುಗಡೆ ಸಿಗಲೇ ಇಲ್ಲ. ಡೇನಿಯಲ್‌ 
ಏಕೆ ಯಾವಾಗಲೂ ಅಸ ಸ್ಸ? 


ವೈ ದ್ಯರು ಡೇನಿಯೆಲ್‌ ನನ್ನು ಪರೀಕ್ಷಿಸು 


ತ್ರಿದ್ದಂತೆಯೇ ಎಲೆನ್‌ ಮತ್ತು, ಅವಳ ಪತಿ 
ಜೊ ವೈದ್ಯರ ಪಕ್ಕದಲ್ಲಿಯೇ ಹೋಗಿ 
ನಿಂತರು. ಧೂಮಪಾನ ಮಾಡುವಿರಾ ಎಂದು 
ರೈಡರ್‌ ದಂಪತಿಗಳನ್ನು ಸೈದ್ಯರು ಕೇಳಿ 
ದರು. ಹೌದೆಂದು. ದಂಪತಿಗಳು ಒಪ್ಪಿ 
ಕೊಂಡರು. “ನಿಮ್ಮ ಬಟ್ಟಿಗಳ ಮೇಲಿನ 


ಸಿಗರೇಟ್‌ ಹೊಗೆಯ ವಾಸನೆಯನ್ನು ಕಂಡು 


ಹಿಡಿದು. ಧೂಮಪಾನ ಮಾಡುವರೆಂಡೇ 
ನಾನು ಯೋಚಿಸಿದೆ. ನೀನಿಬ್ಬರೊ ಅವನ 
ಬಳಿ ಸಿಗರೇಟ್‌ ಸೇದುವುದನ್ನು ನಿಲ್ಲಿಸಿದಕೆ 
ಅವನ ಕಿವಿಗಳಲ್ಲಿ ಆಗುವ ಬದಲಾವಣೆಯತಿ 
ನಿಮಗೇ ಗೊತ್ತಾ ಗುವುದು.” 

ಎಲೆನ್‌ ದಿಗಾ )ಂತಳಾದಳು. ಮಕ್ಕಳ 
ಕೆವಿ ಸೋಂಕಿಗೂ ತಾಯಿತಂದೆಯರೆ 
ಧೂಮಪಾನಕ್ಕೂ ಸಂಬಂಧನಿದೆಯೆಂದು 
ಅವಳು ಇದುವರೆವಿಗೂ ಕೇಳಿರಲಿಲ್ಲ. ಆದರೆ 
ಆನಂತರ ಅವಳಿಗೆ ಮನನರಿಕೆಯಾಯಿತು, 
“ನನ್ನ್ನ ಮೂರ್ಯತೆಗೆ ನನಗೇ ನಾಚಿಕೆ 
ಯಾಯಿತು” ಎಲೆನ್‌ ಈಗಲೂ ಅದನ 
ನೆನಸಿಸಿಕೊಳ್ಳು ಿತ್ಲಾಳೆ. ಆ ಗಳಿಗೆಯಿಂದಲೇ 
ಎಲೆನ್‌" ತನ್ನ ಮಗುವಿನ ಬಳಿ ಧೂಮಪಾನ 
ಮಾಡಲು ಯಾರಿಗೂ ಅವಕಾಶ ಕೊಡಬಾರ 
ದೆಂದು ತೀರ್ಮಾನಿಸಿದಳು. ಜೊ ಸಹ ಅವಳ 
ನಿರ್ಧಾರವನ್ನ ಅನುಸರಿಸಿದರು. ಆದಕ್ಕೆ 
ವೈದ್ಯನ ಅಭಿಪ್ರಾಯ ತಪ್ಪೆಂದು ಜೊ 
ತಿಳಿದಿದ್ದೆ ನು. 

ಇಷ್ಟರಲ್ಲಿ ಎಲೆನ್‌ ಧೂಮಪಾನ ತ್ಯಜಿಸಿ 
ದಳು. “ನಾನು ಗರ್ಭಿಣಿಯೆಂದು ನನಗೆ ತಿಳಿ 
ಯಿತು. ಆದ್ದ ರಿಂದ ನಾನು ಧೂಮಪಾನ 
ಬಿಡಲು ಸುಲಭವಾಯಿತು.” 

ಯುಕ್ತಿ ಫಲಿಸಿತು. ಡೇನಿಯಲ್‌ಗೆ 
ಮುಂದಿನ ಒಂಭತ್ತು. ತಿಂಗಳಲ್ಲಿ ಒಂದು 
ಸಲವೂ ಕಿವಿಯ ಸೋಂಕು ಬರಲಿಲ್ಲ 

ಆದರೆ ಜೊ ತನ್ನ "ಒಂದು ದಿನಕ್ಳೆ ಎರಡು 
ಪ್ಯಾಕೆಟ್‌ ಗಳ' ಚಟದಿಂದಾಗಿ ಹೆಚ್ಚು 
ಹೊತ್ತನ್ನು ಗ್ಯಾರೇಜ" ಆಚೆ ಇರುವ 
ಲಾಂಡ್ರಿ ಕೊಠಡಿಯಲ್ಲಿ ಕಳೆಯುತ್ತಿದ್ದ. ಆ 
ಕೊಠಡಿಯಿಂದ ಉಳಿದ ಮನೆಯ ಭಾಗಗಳಿಗೆ 
ಗಾಳಿ ಬರಲು ಯಾವ ಮಾರ್ಗವೂ ಇಲ್ಲದೆ 


ao 


ಆ ಜಾಗನೊಂಜೇ ಕ್ಷೇಮಕರವೆಂದು ಎಲೆನ್‌ 
ನಿರ್ಧರಿಸಿ ದ್ದೆ ಳು. *“ಮನೆಯ ಯಾವು 
ದಾದರೂ ಕೆಲಸ ನೆನ್ನು ಮಾಡಲು ಅಥವಾ 
ಶುಭರಾತಿ) ಹೇ: ಜೊ ನನ್ನ ಮನೆ 
ಯೊಳಗೆ ಬಾ ಎಂದು ಕರೆಯಬೇಕಿತು,. 
ಕುಟುಂಬಕೆ,ಂತ ಅವನಿಗೆ ಸಿಗರೇಟ್‌ ಹೆಚ್ಚಾ 
ಗಿತ್ತು.” ಎಲೆನ್‌ ನೆನೆಸಿಸಿಕೊಂಡಳು. 

ತಮ್ಮ ಎರಡನೇ ಮಗು ಹುಟ್ಟಿದ ಸ ಲ) 
ದಿನಗಳಲ್ಲಿಯೇ ಜೊ ಮತ್ತು ಎಲೆನ್‌ ಬೇರಿ 
ಯಾದರು. ತನ್ನ ಆತಂಕವನ್ನು ನೀಗಿಸಿ 
ಕೊಳ್ಳಲು ಎಲೆನ್‌ ಮತ್ತೆ ಸಿಗರೇಟಿಗೆ ಶರಣಾ 
ದಳು. “ಆದರೆ ಮನೆಯೊಳಗೆ ಖಂಡಿಶ ಇಲ್ಲ. 
ಒಳಗೆ ಸಿಗರೇಟ್‌ ಹೊಗೆಯ ವಾಸನೆ 
ಸ್ವಲ್ಪವೂ ಇರುತ್ತಿರಲಿಲ್ಲ.” 

ಕಳದ ಕ್ರಿಸ್‌ಮಸ್‌ ದಿನ ಬನು ವರ್ಷದ 
ಡೇನಿಯಲ” ತನ್ನ ತಾಯಿಯನ್ನು ಒಂದೇ 


ಒಂದು ಕಾಣಿಕೆಯನ್ನು ಹೇಯ. ಅನನು 
ತನ್ನ ತಾಯಿ ಧೂಮಪಾನ ತೃ ಜಿಸಬೇಕೆಂದು 


ಬಯಸದ. 

“೧೯೭ರ ಜನವರಿ ಮೊದಲನೇ 
ತಾರೀಖು ನಾನು ಅವನಿಗಾಗಿ ಧೂಮಪಾನ 
ಫಿಲ್ಲಿಸಿಬಿಟ್ಟಿ ಎಲೆನ್‌ ಸಂತೋಷದಿಂದ ಹೇಳಿ 
ದಳು. 

ಎಲೆನ” ಕಿ ಡರ್‌ ನಂತೆ ದ ೈಢ ಮನುಸ್ಸು 
ಎಲ್ಲರಿಗೂ ಜಾರಕಿ 'ಮರದ್ಯ ಸ್ಪ ಕರೆ. 
ಕೆಲನರು ತಮ ನ್ನ್ನ ನ್ರೀತಿಸುವವರಿಗಾಗಿ 
ಸಿಗರೇಟ್‌ ತ್ಯ ಔರು. ಬಯಸಬಹುದು 
ಅಥನಾ ತನ್ನು ಆರೋಗ್ಯ ಸುಧಾರಣೆ 
ಗಾಗಿಯೇ WO SN ಸನ ನಿಕೊಟಿರ್ನ್ಥ 
ಚಟ ಮಾತ್ರ ಅತಿ ಬಲಶಾಲಿ. ಮತೆ, ಕೆಲ 
ವರು ಸಿಗರೆಟ್‌ ಸೇದುವುದರಿಂದ ಆನಂದ 
ವನ್ನು ಅನುಭರಿಸುತ್ತಾ ಅದನ್ನು ಬಿಡುವ 
ಯೋಚನೆಯನ್ನೇ ಮಾಡುವುದಿಲ್ಲ. 


ಪ್ರಸ್ತಕ ಪ್ರಪಂಚ --,ವರಾರ್ಚೆ ೧೯೯6 


ನಿಮಗೆ ತ್ಯಜಿಸಲು ಆಗದಿದ್ದರೆ ಅಥವಾ ' 
ಇಷ್ಟವಿಲ್ಲದಿದ್ದರೆ ನಿಮ್ಮ ಸುತ್ತ ಇರುವವರೆ / 
ಆರೋಗ್ಯ ರಕ್ಷಿಸಲು ನೀವು ಮಾಡಬೇಕಾ ' 
ದುದು ಬಹಳವಿದೆ. ಸ 

ನಿಮ್ಮ ಮನೆಯಲ್ಲಿ ಅಥವಾ ಕಾರಿನಲ್ಲಿ 
ಮಕ್ಕಳಿದ್ದರೂ ಸರಿ ಇಲ್ಲದಿದ್ದರೂ" 
ಯಾರನ್ನೂ ಧೂಮಪಾನ ಮಾಡಲು ಬಿಡ ' 
ಬೇಡಿ. ನಿಮ್ಮ ಹಕ್ಕನ್ನು ಗೌರವಿಸಿ ಧೂಮ ' 
ಪಾನ ಮಾಡದಿರುವಂತೆ ಜನಗಳಿಗೆ ಸಭ್ಯತೆ | 
ಯಿಂದ ವಿನಂತಿಸಿಕೊಳ್ಳಿ. ಹೊಗೆಯಿಂಡ ' 
ಬರುವ ವಿಷವಸ್ತುಗಳನ್ನು ಕೀವು ಕಾಣ _ 
ದಿದ್ದರೂ, ವಾಸನೆ ಇರದಿದ್ದರೂ ಅವು ಗಾಳಿ ' 
ಯಲ್ಲಿ ತೇಲಾಡುತ್ತಿರುತ್ತವೆ. 

ನೀವು ಧೂಮಪಾನ ವೈಸ ಸನಿಯಾದಲ್ಲಿ 
ಹೊರಗಡೆ ಅಥವಾ ಗ್ಯಾರೇಜ್‌ನಲ್ಲಿ ಸೇದಿ. 

“ಉದಾಹರಣೆಗೆ, ಕೊಠಡಿಯಿಂದ ಹೊಕ 
ಗಾಗಲಿೀ ಮಕ್ಕಳ ಳ ಪಾಲನ ಸ್ಸ ಳದಲ್ಲಾ ಗಲೀ 
ಸೇದದಿದ್ದರೆ ಸಾಲದು. ಧೂ ಮ" ಪಾನ 
ಮಾಡುವ ಮತ್ತು ಮಾಡದಿರುವ ಸ್ಥಳ 
ಗಳೆಂದು ಪ್ರ ತೈ "ಕ ಮಾಡಿದಕೆ ಕೊ ರಿನ್‌ 
ಹಾಕಿದ ಮಹ. ಹಾಕದಿರುವ ಈಜುಕೊಳ 
ಗಳಷ್ಟೇ ವ್ಯತ್ಯಾಸವು ಎದ್ದು ಕಾಣುತ್ತದೆ.* 
ಡಾ|| ರೊನಾಲ್ಡ್‌ ಡೇನಿಸ್‌ರವರ ಹೇಳಿಕೆ. 

“ಹೊಗೆಯು ಒಂದು ಸ್ಸ ಳದಿಂಡೆ 
ಮಕ್ಕೊಂದು ಸ್ಥಳಕ್ಕೆ ಹರಿದು ಗಾಳಿಯ 
ಕಲುಸಿತವಾಗಿ ಅದೇ ಗಾಳಿಯು ಎಲ್ಲ 
ಕಡೆಯೂ ಪಗಸರಿಸುವುದರಿಂದ ಶಿಶುಗಳು 
ಮತು, ಮಕ್ಕಳಿರುವ ಮನೆಯೊಳಗೆ ಖಂಡಿತ 
ವಾಗಿಯೂ ಧೂಮಪಾನ ಮಾಡಬಾರದೊ* 
ಡಾ| ಡೇನಿಸ್‌ರವರು ಕಟು ನಿಟ್ಟಾಗಿ ಹೇಳು 
ತಾಕಿ, 


En 


ನನ್ನ ವಿದ್ಯಾರ್ಜನೆ 


ಕೇಡ ಅಕ್ಟೋಬರ್‌ ೯೭ರ "ಪುಸ್ತಕ 
ಪ್ರಪಂಚ' ಸಂಚಿಕೆಯಲ್ಲಿ ಮಂಗಳೂರು, 
ಸರ್ಕಾರಿ ಕಾಲೇಜು ಹಾಗೂ ಮದರಾಸಿನ 
ಕ್ರಿ. ಶ್ರಿ ಯ ನ್‌ ಕಾಲೇಜುಗಳ ಶಿಕ್ಷಣದ 
ಓರಿನೆ-ಗರಿಮೆಗಳ ಬಗ್ಗೆ, ಅವುಗಳಲ್ಲಿನ 
ಅಧ್ಯಾ ಪಕರು, ಅವರ ಬೋಧನಾ ಮ; 
ವಿದಾರ್ಥಿ, ಅಧ್ಯಾಪನ ಪಕರ ಗೌರವಪೂರ್ಣ | 
ಆರೋಗ್ಯಕರ ಸಂಬಂಧಗಳನ್ನು ತಿಳಿಸಿದ್ದೆ. 
ವಿದ್ಯಾರ್ಜನೆ ಒಂದು ಪವಿತ್ರ ಕರ್ತವ್ಯ. 
ನಿಸಿ ಯನ್ನು ಅನಿರತ ಶ್ರಮದಿಂದ ಗಳಿಸಿ 
ಕೊಂಡರೆ ಅದು ದಾರಿನೀಸವಾಗುವುದು. 
೧೯೩೮ರಿಂದ ೧೯೪೪ರವರೆಗೆ ಮದರಾಸಿನ 
ಕ್ರಿಶ್ಚಿಯನ್‌ ಕಾಲೇಜಿನಲ್ಲಿ ನನ್ನ ವೈದ್ಯ 


೧ ಕಣ್ಣಿನ ರೊಗಗಳು 


ಹ 


ಹಾಗೂ ಅವುಗಳ ಚಿಕಿತ್ಸೆ. 


೨ ಹೆಂಗಸರು, ಮಕ್ಕ ಛ A Idd ಹೆಂಗನರ ಮತ್ತು 


ಮತು, ಅವುಗಳಿಗೆ ಸಂಬಂಧಿಸಿದ 
ಚಿಕಿತ್ಸೆ. 

೩ ಮಾನಸಿಕ ಖಾಯಿಲೆ ಹಾಗೂ 
ಅದರ ನಿವಾರಣೆ. 

೪ ಕ್ಷಯರೋಗ ಚಿಕಿತ್ಸೆ. 

೫ ಸಾಂಕ್ರಾಮಿಕ ಕೋಗಗಳ ಚಿಕಿತ್ಸೆ. 


೬ ಕುಷ್ಮ ರೋಗ. 
ಇತ್ಯಾದಿ. 


ಬ್ರಿಗೇಡಿಯರ* ಎಂ. ಎ. ಗೋಖಲೆ 


ಮನೆ ನಂ. ೨೦4, ಇ.ಎಸ್‌.ಐ. ಹಿಂಭಾಗ 
ವೈಂದಾವನ ಬಡಾನಣೆ 
ಮೈಸೂರು-೨೦ 


ಕೀಯ ವ್ಯಾಸಂಗ, ಈಗಿನ ನಾಲ್ಕೂವರೆ ' 
ವರ್ಷದ ಎಂ.ಬಿ.ಬಿ.ಎಸ್‌ ಪದವಿಗೆ" 
ತಶ್ಸ ಮಾನವಾಡ ಐದೂವರೆ ವರ್ಷದ 4 
ಪದನಿ ಅದು. ಅಂನಿನ ದಿನಗಳಲ್ಲಿ ವೈದ್ಯ ' 
ಕೀಯ ಶಿಕ್ಷಣ ಒಂದು ಕಾಲೇಜಿನಲ್ಲಿ ಕುಳಿತು ' 
ಕಲಿಯುನಂತದ್ದಲ್ಲ ಸಂಬಂಧಪಟ್ಟ ವಿಷಯ " 
ಗಳನ್ನು ಬೇಕಿ “ಜೀಕಿ ಆಸ್ಪತ್ರೆ ಗಳಿಗೆ ಭೇಟ. ' 
ಕೊಟ್ಟು ಪಾಯೋಗಿಕವಾಗಿ ಕಲಿಯ 
ಬೇಕಾಗಿತ್ತು. ವೈದ್ಯ ಶಿಕ್ಷಣದ ಕಲಿಕೆಗಾಗಿ 
ನಾವು, ಅಂದು ಹೋಗುತ್ತಿದ್ದ ಆಸ್ಪತ್ರೆಗಳ 

ನರ ಹೀಗಿವೆ: 


ಎಾ್‌ಎಗ್ಮೋರ್‌'ನ ಕಣ್ಣಿನ ಆಸ ತ್ರೆ. 


೨೨ 


ಮಕ್ಕಳ 
ಆಸ್ಪತ್ರೆ. ಸ್ಸ 


—ಕೆರಿಪೊಕ್‌ನ ಮೆಂಟಲ್‌ ಆಸ್ಪತ್ರೆ. 


—ರಾಯಸಪೇಟಿಯೆ ಸ್ಕಾನಿಟೋರಿಯಂ. 
— ಇದಕ್ಕೇ ವಿಸಾಸಲಾದ ಸ ತೈ (ಕವಾದ 


ಆಸ್ಪತ್ರೆ. 


—ಕುಸ್ನರೋಗದ ಇಸ್ಟಿಟ್ಯೂರ್ಟ, 
್ಕ ; 


43 


ಅಃ ಚಿಕಿತ್ಸಾಲಯಗಳು ಹಿಂದಿನ 
ಮದರಾಸ್‌ ನಗರದ ಬೇರಿ ಚೇಕಿ ಪ್ರದೇಶ 
ಗಳಲ್ಲಿ ಇನ್ನುದರಿಂದ ವಿದ್ಯಾರ್ಥಿಗಳಾದ 
ನಾವು ಬ್ರೈಸಿಕಲ್‌ನಲ್ಲಿ ಇಲ್ಲವೆ ಬಸ್ಸಿನಲ್ಲಿ 
ಹೋಗುತ್ತಿದ್ದೆವು, ಇಂದಿನಂತೆ ವೈದ್ಯಕೀಯ 
ಕಾಲೇಜಿನನರೆ ಒದಗಿಸುತ್ತಿರುವ ವಾಹನಗಳ 
ಸೌಕರ್ಯ ಅಂದು ಇರಲಿಲ್ಲ. ವೇಳಾಪಟ್ಟಿಯಂತೆ 
ನಮ್ಮ ಕಲಿಕೆಗೆ ಗೊತ್ತುಪಡಿಸಿದೆ ಆಸ್ಪತ್ರೆ 
ಗಳಿಗೆ, ನಾವುಗಳು ಬೆಳಿಗ್ಗೆ ಏಳೂವರೆ ಗಂಟಿಗೆ 
ಹೊರ ರೋಗಿಗಳ ವಿಭಾಗಕ್ಕೆ ಹೋಗ 
ಬೇಕಿತ್ತು. ಆ ಸಮಯಕ್ಕೆ ಸರಿಯಾಗಿ 
ನಮ್ಮ ಅಧ್ಯಾಸಕರು ಬರುತ್ತಿದ್ದರು. ಸಣ್ಣ 
ಪುಟ್ಟ 7೫ ಸ್ತೃಚಿಕಿ ತ್ಸೈ ಮಾಡಬೇಕಾದರೆ, 
ಸವಿಸಸದ ಆಪರೇಷನ್‌ ಥಿಯೇಟರ್‌ನಲ್ಲಿ 
ಶಸ್ತ್ರ ಕ್ರಿಯೆಯ ಕ್ರಮಗಳನ್ನು ಪ್ರಾಯೋ 
ಗಿಕವಾಗಿ ಕ ಲಿಸಿಕೊಡುತ್ತಿದ್ದ ರು. 

ನಮ್ಮ ಕಾಲೇಜಿಗೆ ಆಗಾಗ ದೇಶ ವಿದೇಶ 
ಗಳ ಪ ಸಿದ್ಧ ತಜ್ಞ ರನ್ನು, ವಿಜ್ಞಾ ನಿಗಳನ್ನು 
ವಿಶೇಸೊ"ಸನ್ಯಾಸಕ್ಕಾಗಿ ಆಮಂತಿ)ಸಲಾಗು 
ತ್ತಿತ್ತು. ೧೯೩೮ರಲ್ಲಿ ಜಗತ್ಪ್ರಸಿದ್ದ ಭೌತ 
ವಿಜ್ಞಾ ನಿ ಸಂ", ಸಿ, ವಿ. ರಾಮನ್‌ರವರು 
ಆಗಮಿಸಿದ್ದರು. ರಾಮನ"ರವರ ಉಪ- 
ನ್ಯಾಸಕ್ಕೂ ಮುನ್ನ ಉಸಹಾರದ ವ್ಯವಸ್ಥೆ 
ಮಾಡಲಾಗಿತ್ತು. ಕಾಲೇಜಿನ ವಿದ್ಯಾರ್ಥಿ 


ಕಾರ್ಯದರ್ಶಿಯಾದ ನನಗೂ ಉಪಹಾರದ 
ಅತಿಥೃ. ಆ ಸಮಯದಲ್ಲಿ ಸಿ. ನಿ. ರಾಮನ್‌ 


ರವರ ಎಡ ಭಾಗದಲ್ಲಿ ನಾನು, ಬಲಭಾಗದಲ್ಲಿ 
ಕಾಲೇಜಿನ ನ್ರಿನ್ಸಿಪಾಲರಾದ 
ಡಾ| ತಿರುಮೂರ್ತಿ ಆಸೀನರಾಗಿದ್ದೆ ವು. 
ತ೨೧ರ ಹರೆಯದ ನನಗೆ ಜಗ ತ್ರ ಸ ದ್ಧ 
ವಿಜ್ಞಾ ನಿ ಸರ್‌, ಸಿ. ವಿ. ರಾಮನ್‌ ಜತೆ 
ಉನಹಾರ ಸಿ (ಕರಿಸುನೆ ಅವಕಾಶ 


ಪ್ರಸ್ತಕ ಪ್ರಪಂಹ-ಮಾರ್ಬ, ೧೯೯೪ | 


ಒದಗಿದ್ದು ಒಂದು ಪುಣ್ಯ ವಿಶೇಷ. ಇಂಥ 
ಸುವರ್ಣ ಸಂದರ್ಭವನ್ನು ಇಂದಿನಂತೆ ಚತ್ರೀ 
ಕರಿಸಿ ಮಾಧ್ಯಮಗಳಿಗೆ, ಪತ್ರಿಕೆಗಳಿಗೆ 
ಕಳುಹಿಸಿ ಪ್ರಚಾರ ಪಡೆಯುವ ಗೀಳು 
ಇರಲಿಲ್ಲ; ಆಗಿದ್ದಲ್ಲಿ ಇನ್ನಷ್ಟು ಪ್ರಸಿದ್ಧಿ 
ನನ್ನದಾಗುತ್ತಿತ್ತು. 

ಆ ದಿನದೆ ರಾಮನ"ರವರ ಭಾಷಣದ 
ವಿಷಯ "ಕ್ರಿ ಸ್ಟ ಲ್ಳಾಡ್ಸ್‌ ಅಂಡ್‌ 
ಕೊಲ್ಫಾಡ್ಸ್‌” (ಸ್ಪಓಕದಂಥ ವಸ್ತುಗಳು 
ಹಾಗೂ ಸ್ಫಟಕೆೇೇತರ ವಸ್ತುಗಳು.) 
ಪ್ರಿನ್ಸಿಪಾಲರಾದ ಡಾ| ತಿರುಮೂರ್ತಿ 
ಯವರು ಪ್ರಾಸ್ತಾವಿಕವಾಗಿ ಕಾರ್ಯ 
ಕ್ರಮವನ್ನು ಹೀಗೆ ಪರಿಚಯ ಮಾಡಿ 
ಕೊಟ್ಟರು. 

“ನಾವು ಇಂದಿನ ಕಾರ್ಯಕ್ರಮಕ್ಕೆ 
ಬರುವ ಪೂರ್ವದಲ್ಲಿ ಕಾಫಿ ಕುಡಿದೆವು, 
ಕಾಫಿಯಲ್ಲಿ ಸೇರಿದ ಸಕ್ಕರೆ ಒಂದು ಕ್ರಿಸ್ಟ 
ಲ್ಕಾಡ್‌ ಮತ್ತು "ಕಾಥಿಪುಡಿ' ಒಂದು 
ಕೊಲ್ಫ್ರಾಡ್‌, ಈ ಎರಡು ವಿಷಯಗಳ ಬಗ್ಗೆ 
ನನ್ನ ಅರಿವು ಸೀವಿತವಾದುದು” ಎಂದು 
ಇದರ ಬಗ್ಗೆ ವಿಸ್ತ ತವಾಗಿ ರಾಮನ್‌ ರವ 
ರನ್ನು ಉಪನ್ಯಾಸ ಮಾಡಲು ನಮ್ರವಾಗಿ 
ವಿನಂತಿಸಿಕೊಂಡರು, ಪ್ರಾಚಾರ್ಯರಾದ 
ಡಾ| ತಿರುಮೂರ್ತಿಯವರ ಸಮಯ ಪ್ರಜ್ಞೆ 
ಔಚಿತ್ಯ ಪೂರ್ಣವಾದದ್ದು 

ಇನ್ನು ಡಾ| ರಾಮನ್‌ ರವರೆ 
ಉಪನ್ಯಾಸದ ಬಗ್ಗೆ ಹೇಳಬೇಕೆ? “ಗಗನಂ 
ಗಗನಾಕಾರಂ, ಸಾಗರಃ! ಸಾಗಕೋಷಮನುಂ” 
ಎನ್ನುವಂತೆ, ಭಾಷಣದುದ್ದ ಕ್ಳೂ ವಿಷಯ 
ನಿರೂಪಣೆಗೆ ಬಳಸುತ್ತಿದ್ದ ಉಪಮ್ಮೆ 
ರೂಸಕ್ಕ ನುಡಿಗಟ್ಟು ಅಪೂರ್ವವಾದವು 
ಗಳು. ಉಪ ನ್ಯಾ ಸ ಮುಗಿದೆನಂತರೆ 


ಸನ್ನ ವಿದ್ಯಾರ್ಜನೆ 


ನಂದನಾರ್ಪಣೆ ಸಲ್ಲಿಸುವ ಕಾರ್ಯ ನನ್ನ 
ದಾಗಿತ್ತು. ಈ ಅವಕಾಶ ದೊರಕಿದ್ದು ನನ್ನ 
ಸೌಭಾಗ್ಯ. | 

ನಮ್ಮ ಅಧ್ಯಾಪಕ ವೈಂದದಲ್ಲಿ ಆಂಗ್ಲರೂ 
ಇದ್ದರು, ಕರ್ನಲ್‌ಸ್ಟಾಟ್‌, ಮೇಜರ್‌ 
ಥಾಮಸ್‌, ಕರ್ನಲ್‌ ಮೆಕ್ರೊಬರ್ಟ್ಸ್‌. 
8ವರೆಲ್ಲ ಆಂಗ್ಲ ರಾದರೂ ನಮ್ಮ ದೇಶದ 
ಶಿಧ್ಯಾಪಕರೊಂದಿಗೆ ಸೌಹಾರ್ದದಿಂದ 
ನಡೆಡುಕೊಳ್ಳುತ್ತಿದ್ದರು. ಗುಲಾಮ 
ಸರಿಯ ಸೋಂಕು ಅವರಿಗಿರಲಿಲ್ಲ. 

ನಮ್ಮೆ ಕಾಲೇಜಿನಲ್ಲಿ, ವೈದ್ಯಕೀಯ 
ಸಸ್ತ್ರದ ಕಲಿಕೆಗೆ, ಸಂಬಂಧಿಸಿದ ಒಂದು 
ಷಯ ಸ್ಮರಣೀಯ. ಪರೀಕ್ಷೆಯ ಪೂರ್ವದ 
ರೆಡು ತಿಂಗಳಲ್ಲಿ ವಿಶೇಷ ತರಬೇತಿ, ಬೆಳಿಗ್ಗೆ 
ಹಿಂದ ಸಂಜೆಯವರಿಗೆ ಕಲಿಕೆಯಿಂದ 
ನಿಸವಳಿದ ವಿದ್ಯಾರ್ಥಿಗಳಿಗೆ ಸಂಜೆ 
"ರಿಂದ ೬ರವರೆಗೆ ವಿಶೇಷ ಶರಗತಿ 
ಳು, ವಿದ್ಯಾರ್ಥಿಗಳಿಂದ ಸೇವಕನ 
ಕೆಗೆ ಸ್ರಾಧ್ಯಾಸಕರ ಖರ್ಚಿನಲ್ಲಿ ಕಾಫಿ 
ಹೀವಾರ್ಥ! ವಿಶೇಷ ತರಗತಿಯಲ್ಲಿ 
ಸರೀಕ್ಷೆಯ ಮಾದರಿ ಪ್ರಶ್ನೆ ಗಳು; ಉತ್ತರಿ 
ನವ ವಿಧಾನಗಳು, 3ಚಿತ್ಯವರಿತು 
ರ್ತಿಸುವ ರೀತಿ ನೀತಿಗಳನ್ನು ತಿಳಿಸಿ 
ೊಡುತ್ತಿಡ್ಡರು. ಮೌಖಿಕ ಪರೀಕ್ಷೆಗಳ 
ಗ್ಗೆ ವಹಿಸಚೀಕಾದ ಎಚ್ಚರ. ಇವುಗಳನ್ನು 
ಕಿಕಿತ್ಸಕ ದೃಷ್ಟ್ರಿಯಿಂದ ಪರಿಶೀಲಿಸಿ ಸಲಹೆ 
ೊಡುತ್ತಿದ್ದೆರು. ಇಲ್ಲಿ ಪ್ರತಿಯೊಬ್ಬ 
ದ್ಯಾರ್ಥಿಯ ಜ್ಞಾ ನದ ಮಟ್ಟವನ್ನು 
ರಿಕ್ಷೀಸಿ ಸೂಕ್ತ, ಮಾರ್ಗದರ್ಶನ ನೀಡು 
ದ್ದ ರು. "ಡು ನಾಟ್‌ ಬೀಟ್‌ ಎಬೌಟ” 
) ಬೂಸ್‌' ಎನ್ನು ವುದನ್ನು ನೆನಸಿಗೆ ತಂಡು 
ೊಡುತ್ತಿತ್ತು, ಮೌಖಿಕ ಪರೀಕ್ಷೆಯಲ್ಲಿ 


«4 


ಕರ್ನಲ್‌ ಮೆಕ್‌ರಾಬರ್ಟ್‌, ಡಾ॥ ದಿನಕರ್‌ 
ರಾವ್‌, ಡಾ| ಎಂ. ಜಿ. ಕಿಣಿ; ಡಾ| ರಾಘವ 
ಚಾರಿ, ಡಾ| ಪಾರುಕು ಟ್ಟ ರಾಮನ್‌ 
ಮುಂತಾದವರು ಕೇಳುತ್ತಿದ್ದ ಪ್ರಶ್ನೆಗಳು 
ತುಂಬಾ ಚೇತೋಹಾರಿಯಾಗಿ ತೃಪ್ತಿ 
ಕೊಡುತ್ತಿ ದ್ದ ವು... ವಿದ್ಯಾರ್ಥಿಗಳು 
ತಾತ್ರಿ, ಕ್ಕ ಪ್ರಾಯೋಗಿಕ ಹಾಗೂ 
ಚಿಕಿತ್ಸೆಗೆ ಸಂಬಂಧಿಸಿದ ವಿಷಯ, ಪರೀಕ್ಷೆ 
ಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದಿದ್ದರೆ" 
"ವಶೌಖಿಕ' ಪರೀಕ್ಷೆಯಲ್ಲಿ ಸುಲಭವಾಗಿ 
ಉತ್ತ್ಮೀರ್ಣರಾಗಬಹುದಿತ್ತು, ಅಂದಿನ 
ಎಂ.ಬಿ.ಬಿ.ಎಸ್‌ ಪ್ರಸ್ತುತದ ಎಂ.ಡಿ.ಗೆ 
ಸಮಾನವಾದುದು ಎಂದು ಕೆಲವು 
ಪ್ರಾಧ್ಯಾಪಕರು ಹೇಳುವುದನ್ನು ನಾನು 
ಕೇಳಿದ್ದೇನೆ. ಡೂ ಮೆಟ್ಟಿದ ಶಿಕ್ಷಣವನ್ನು 
ಮದರಾಸ್ಕು ಮುಂಬಯಿ ಮತ್ತು ಕಲ್ಕತ್ತ 
ವಿಶ ನಿದ್ಯಾನಿಲಯಗಳು ನೀಡುತ್ತಿದ್ದವು. 
ವಿದ್ಯಾರ್ಥಿ ಜೀವನದ ಒಂದೆರಡು ಘಟನೆ 
ಗಳು ನನ್ನ ಸ್ಮ 3 ಸಟಲದಲ್ಲಿನೆ. ನನಗೆ 
ನೆನನಿರುವಂತೆ ಕೀಲ್‌ ಪೊರ್ಕನ ಮಾನಸಿಕ 
ಆಸ್ಪತ್ರೆಯಲ್ಲಿನ ಮು ಖ್ಯ ದ್ವಾರ ಸದಾ 
ಮುಚ್ಛಿರುತ್ತಿತ್ತು. ಅದನ್ನು ತೆರೆಯಲು 
ಸಾಧಾರಣವಾಗಿ ಗುಣಮುಖರಾದ ರೋಗಿ 
ಗಳನ್ನು ನೇಮಕ ಮಾಡುತ್ತಿ ದ್ದರು. ಒಂದು 
ದಿನ ಅಸ್ಪತ್ರೆಯೆ ಅಧೀಕ್ಷಕರಾದ 
ಡಾ| ನೆಂಕಟಿಸುಬ್ಬ ರಾವ್‌ ಅವೆರು ಮುಖ್ಯ 
ದ್ವಾರದ ಹೊರೆಗಿನಿದ ಬಂಡು ಗೇಟ್‌ ' 
ತೆಕಿಯಲು ಕೋರಿದರು. ಆ ಸಂದರ್ಭದಲ್ಲಿ. 
ನಡೆದ ಸಂಭಾಷಣೆ ಹೀಗಿದೆ. | 
ಕಾನಲುಗಾರ:--ಯಾರು ನೀವು? 
ಡಾ| ವಿ. ರಾವ್‌ :--ನನ್ನ ಹೆಸರು ಡಾ|| 
ವೆಂಕಟಸುಬ ರಾವ”, ಈ 
ಆಸ್ಪತ್ರೆಯ ಅಧೀಕ್ಷಕ. 


೬೪ 


ಕಾವಲುಗಾರ :--ಈ ಆಸ್ಪತ್ರೆಗೆ ಬರುವ 
ರೋಗಿಗಳು ಅನೇಕರು ಇದೇ ರೀತಿ 
ಹೇಳಿ ಒಳ ನುಗ್ಗುತ್ತಾರೆ, ನಾನು 
ಬಾಗಿಲು ತೆರೆಯುವುದಿಲ್ಲ. ನಂತರ 
ಮೆಕಟಸುಬ್ಬರಾಯರು ವಿಧಿ ಇಲ್ಲದೆ 
ಆಫೀಸಿಗೆ ಫೋನ್‌ ಮಾಡಿ ಡಾಕ್ಟರ್‌ 
ಕರೆಯಿಸಿ ಅಸ್ಪತ್ರೆ ಒಳಗೆ ಹೋಗ 
ಬೇಕಾಯ್ತು. 
ಮತೊಂದು ಸಂದರ್ಭ, ೧೯೪೩ ರಲ್ಲಿ 
ಹೆರಿಗೆ: ಆಸ್ಪ ತ್ರೆಯಲ್ಲಿ ನನಗೆ. ರಾತ್ರಿ 
ಕರ್ತವ್ಯ. ಹಿರಿಯ ವಿದ್ಯಾರ್ಥಿಯಾದ 
ನಾನೇ ವೈದ್ಯ. ಎಲ್ಲ ಹೆರಿಗೆ ಪ್ರಕರಣ 
ಗಳನ್ನು ಎಚ್ಚರವಿದ್ದು ಪರಿಶೀಲಿಸಬೇಕು. 
ಒಂದು ದಿನ ನಡುರಾತ್ರಿ ೨-೩೦ರ ಸಮಯ 
ದಲ್ಲಿ ಹೆಂಗಸೊಬ್ಬಳು ಪ್ರಸವ ವೇದನೆಯಿಂದ 
ನರಳುತ್ತಿದ್ದಳು, ಪರೀಕ್ಷಿಸಲು ಜನನಾಂಗ 
ದಲ್ಲಿ ಮಗುವಿನ ಸೃಷ್ಠ ಕಾಣುತ್ತಿತ್ತು. 
ಹೆರಿಗೆಯಾಗುತ್ತಿಲ್ಲ. ಮಗುವಿನ ತಲೆ ದೊಡ 
ದಿರುವುದು ಎಕ್‌ ಕೀಯ ಸರಿಶೀಲನೆಯಿಂದ 
ತಿಳಿದು ಬಂತು. ತೆಂಗಿನಕಾಯಿ ಗಾತ್ರದ 
ಜೊಡ್ಡ ತಲೆ! ಮಗುವಿನ ಹೃದಯದೆ 
ಮಿಡಿತ ನಿಂತುಹೋಗಿದೆ. ಹೆರಿಗೆಯಾಗು 
ವುದು ಅಸಂಭವ, ತುರ್ತು ಶಸ್ತ್ರ ಚಿಕಿತ್ಸೆ 
ಯಾಗಬೇಕು; ಇಲ್ಲದಿದ್ದರೆ ತಾಯಿಯ 
ಮರಣ ಶತಸಿದ್ಧ. ನನ್ನ ವೈದ್ಯ ಕೀಯ 
ಅಧೀಕ್ಷ*ರು ನೆಗೆ ಬೋಧಕರು ಆದ 
ಶ್ರೀಮತಿ ಡಾ| ಪಾರುಕುಟ್ಟಿರಾಮನ್‌ 
ಕವರನ್ನು ಆಸ್ಪತ್ರೆಯ ಆವರಣದಲ್ಲಿದ್ದ 
ಅವರ ಮನೆಯಲ್ಲಿ ರಾತಿ ೩ ಗಂಟಿ ಸಮಯ 
ದಲ್ಲಿ ಎಚ್ಚ ರಿಸಿ ಕರಿದು ತಂದೆ. ಡಾ| ರಾಮನ" 
ಪರೀಕ್ಷಿಸಿ ; ಕಪಾಲಕ್ಕೆ ರಂಥ್ರ ಕೊರೆದು, 
ಮೆದುಳನ್ನು ಬೇರ್ಪಡಿಸಿ ಅನಂತರ ಮಗು 


ಪ್ರಸ್ತಕ ಪ್ರಪಂಚ--ನತಾರ್ಟಿ, ೧೯ (ಲ 


ವನ್ನು ಹೊರ ತೆಗೆಯಲಾಯ್ತು; 
Bes ಜೀವ ಉಳಿಯಿತು. ಮಗು 
ಮುಂಚೆಯೇ ಸತ್ತಿತ್ತು. ನನ್ನ ವಖಂಜಾ- 
ಗ್ರತೆಯ ಬಗ್ಗೆ ಡಾ॥ ಕ್ಸ್‌ ಮಜಗೆ 
ವ್ಯಕ್ತಪ ಪಡಿಸಿದರು ; ಮತ್ತು ಈ ಕೇಸಿನ 
ಪೂರ್ಣ ವರದಿ ಸಳ ಜ ಸೂಚಿಸಿ; 
ಪ್ರಸವ ಶಾಸ ಸ್ಪದಲ್ಲಿ ಬಹು ಮುಖ್ಯ 
ವಿಷಯವಾದ ೫” ಸಿನ್‌ ಟೀಷನ್‌ ಬಗ್ಗೆ 
ಅಧ್ಯ ಯನ ತು ತಿಳಿಸಿ, ಈ ಕುರಿತು 
Rr ಸಮಸ್ಯೆಗಳ ಬಗ್ಗೆ ವಿಚಾರ 
ವಿನಿಮಯಕ್ಕೆ ಡಾ| ಪಾರುಕುಟ್ಟಿ "ರಾಮನ್‌ 
ಆಹಾ ಎನಿಸಿದ. 

ಸರ್‌ ಆರ್ಕಾಟ್‌ ಲಕ್ಷ್ಮ ಒಣಿಸಾ ಮಿ. 
ಮೊಡಲಿಯಾರ್‌ರನರು ಖ್ಯಾತ ಪ್ರಸೂತಿ 
ತಜ ರು, ಮದರಾಸು ವಿತ ವಿದ್ಯಾನಿಲಯದ 
ಉಸಕುಲಸತಿಗಳು ಆಗಿದ್ದವರು ; ೧೯೪೩- 
೪೪ರ ಅವಧಿಯಲ್ಲಿ ನಮಗೆ ಪ್ರಸೂತಿ. 
ಶಾಸ್ತದ ಪ್ರಾಧ್ಯಾ ಷಕರಾಗಿದ್ದರು. 
ಮದರಾಸಿನ ಎಗ್ಮೊ!೦ ಹೆಂಗಸರ ಆಸ್ಪತ್ರೆ 
ಯಲ್ಲಿ ಡಾ| ಮೊದಲಿಯಾರ್‌ ರವರು 
ವೈದ್ಯರು. ಆ ಆಸ್ಪತ್ರೆ ೩೫೦೦ ಹಾಸಿಗೆ 
ಯಲ್ಲಿನ ಕೋಗಿಗಳಿಗೆ ಒದಗಬಹುದಾದ 
ಚಿಕಿತ್ಸಾ ಸೌಲಭ್ಯಗಳನ್ನು ಹೊಂದಿತ್ತು. 
ಒಂದು ದಿನ ಡಾ|! ಮೊದಲಿಯಾರ್‌, 
ವಿದ್ಯಾರ್ಥಿಗಳನ್ನು ಮುಂಜಾನೆ ೮ ಗಂಟಿಗೆ 
ಕರೆಸಿದರು. ಪರೀಕ್ಷೆ ಮಾಡುವ ಮೇಜಿನ 
ಮೇಲೆ ಓರ್ವ ಗರ್ಭಿಣಿ ಮಲಗಿದಾ ಕೆ. 
ಪ್ರಸವ ಶಾಸ್ತ್ರವನ್ನು ಓನಿಕೊಂಡ ನಮಗೆ 
ಕೆಲವು ಪ್ರಶ್ನೆಗಳನ್ನು ಕೇಳಿದರು. ನ 
ಉತ್ತರಗಳು ಅವರಿಗೆ ತೃಪ್ತಿತಂಡಂತಾಗ 
ಲಿಲ್ಲ. ಈಗ ರೋಗಿಯನ್ನು ಪರೀಕ್ಷಿಸುವ 
ವಿಧಾನಗಳ ಬಗ್ಗೆ ಚರ್ಚೆ ಆರಂಭಿಸಿದರು. 


ನನ್ನೆ ನಿದ್ಯಾರ್ಜನೆ 


ಪ್ರಥಮವಾಗಿ ಕು॥ "ಅ'ಳನ್ನು ಕರೆದರು. 
ಆಕೆ ರೋಗಿಯನ್ನು ಪರೀಕ್ಷಿಸಿದನಂತರ ಕು॥ 


"ಬ'ಳನ್ನು ಕರೆದರು. "ಬ ಪರೀಕ್ಷಿಸಿಡ. 
ಮೇಲೆ, ಡಾ|. ಮೊದಲಿಯಾರ್‌ ಒಟ್ಟೊ 


ಅನುಭವವನ್ನು ಹೀಗೆ ನಿರೂಪಿಸಿದರು. 

“ವು ಇಬ್ಬ ರೂ ವಿದ್ಯಾರ್ಥಿನಿಯರು 
ಗರ್ಭಿಣಿಯನ್ನು ಹೇಗೆ ಪರೀಕ್ಷೆ ಮಾಡ 
ಬಾರದು ಎಂಬುದನ್ನು ತೋರಿಸಿಕೊಟ್ಟ, 
ದ್ದಾರೆ. ಸರಿಯಾದ ಕ್ರಮವನ್ನು ನಾನು 
ಈಗ ತೋರಿಸುತ್ತೇನೆ” ಎಂದು 
ತಿಳಿಸಿ ೪೦ ನಿಮಿಷೆ ಪಾಠ ಮಾಡಿದರು. 
ಡಾ! ಮೊದಲಿಯಾರ್‌ರವರ ಪಾಂಡಿತ್ಯ 
ಪೂರ್ಣ ಬೊಳಧನಾಕ್ರಮ ನಿದ್ಯಾರ್ಥಿಗಳಿಗೆ 
ಚೈತನ್ಯ ಪೂರ್ಣವಾದುದು. ಕಲಿಸುವ ಕಲೆ 
ಯಲ್ಲಿ ಅನರು ಅಗ್ರಗಣ್ಯರು, ಬ್ರಿಟೀಷರು 
ನಮ್ಮನ್ನು ಆಳುವ ಸಂದರ್ಭದಲ್ಲಿ; ಆಂಗ್ಲ 
ವೈದ್ಯರಾದ ಮೇಜರ್‌ ಥಾಮಸ್‌ರವರು, 
ಡಾ ನೊಡಲಿಯಾರ್‌ಕನರ ಸಹಾಯಕ 
ರಾಗಿ ದುಡಿಯುತ್ತಿದ್ದರು. 
ವೈದ್ಯಕೀಯ ಶಿಕ್ಷಣದಲ್ಲಿ ರೋಗಗಳನ್ನು 
ಪತ್ತೆಮಾಡಿ, ತುರ್ತಾಗಿ ಚಿಕಿತ್ಸೆ ನೀಡಿ 
ಶಾಶ್ವತ ಊನದಿಂದ ತಪಿ ಸುವುದು 
ಮಹತ ದೆ ಮಜಲು. ಒನ್ನ ಸ್ಪತ್ರೆಗೆ 
ಹೆಣ್ಣು ಮಗಳೊಬ್ಬಳು ತನ್ನ | ಕೆ 
ಕಂದನೊಂದಿಗೆ ಬಂದಳು. ಆ ಗಂಡು ಮಗು 
ವಿಗೆ ಎರಡೂ ಕಾಲುಗಳು "ಸೊಟ್ಟ ಕ್ರೈಡಿ'ಯಾಗಿ 
ದ್ದವು. ಈ ರೀತಿಯ "ತಿರಿಚುಸಾದ' ಹುಟ್ಟ 


ನಿಂದ ಬರುವ ಒಂದು ಕಾಯಿಲೆ. ನಮ್ಮ 
ಪ್ರಾಧ್ಯಾಸಕರಾದ ಡಾ| ಕಿಣಿಯೆನರು, 


4a 


ಮಗುವಿನ ತಾಯಿಯನ್ನು ಪ್ರಶ್ನಿಸಿ 


. ಮಾಹಿತಿ ಪಡೆದು ಈ ರೋಗದ 


ಒಂದು ಉಸನ್ಯಾಸ ನೀಡಿದರು ; ಎಕ್ಸ್‌ ಕೇ. 
ತೆಗೆಸಿ ಸರಿಶೀಶಿಸಿಗೆನಂತರ, ಅರಿವಳಿಕೆ ನೀಡಿ, 
ಚಿಕಿತ್ಸೆಯಲ್ಲಿ ಕೃತಕ ಅಂಗ ಅಳವಡಿಸಿ, 
ಮಗುನಿನ ಕಾಲಿನ ವಿಕೃತಿಯನ್ನು ಸರಿಪಡಿ 
ಸಲು ಪ್ಲಾಸ್ಟ್ರ ಸರ್‌" ಹಾಕಿದರು. ಮಗುವಿನ 
ತಾಯಿಗೆ ಯೋಗ್ಯವಾದ ಸಲಹೆಕೊಟ್ಟು, 
೬ ವಾರಗಳನಂತರ ಮಗುವನ್ನು ಕರೆದು 
ತರಕಿವಂತೆ ಹೇಳಿದರು. ಡಾ ಫರ್ಥಿಗಳ' 
ಸಮ್ಮಖದಲ್ಲಿ ನಡೆದ ಚಿಕಿತೆ ನ 
ಕುರಿತಂತೆ “ಟಿಲಿನಿಸ್‌' ಎಂಬ 'ಎಷಯದ 
ಬಗ್ಗೆ ಅಧ್ಯಯನ ಮಾಡುವಂತೆ ತಿಳಿಸಿದರು. 
ಡಾ| ಕಿಣಿಯವನರು ನಡೆಸಿ ಕೊಟ್ಟ 
*ಮೆನಿಪ್ಯುಲೇಶನ್‌' ಚಿಕಿತ್ಸೆಯ. ವಿವರಗಳ 
ಟಸ್ಪ್ರಣಿ ಸಿದ್ಧಪಡಿಸಲು ಸೂಚಿಸಿ ಈ ಬಗ್ಗೆ 
ಗುಂಪು ಚರ್ಚೆಗೆ ವಿದ್ಯಾರ್ಥಿಗಳನ್ನು 
ಆಮಂತ್ರಿಸಿದರಿ. ಅಂದಿನ ದಿನಗಳಲ್ಲಿ 
ವೈದ್ಯಕಿ€ ಯ ಶಿಕ್ಷಣ ಪ್ರಾಯೋಗಿಕ 
ವಾದದ್ದು, ಚಿಕಿತ್ಸಕ ಬಂದ್ಧಿ ಆಶಯ 
ವಾದುದು ಎಂಬುದನ್ನು ನಾನು ಮತ್ತೆ 
ಪ್ರಸ್ತಾಸಿಸಬೇಕಾಗಿಲ್ಲ. 

ಅಧ್ಯಾಸಕ ವೃತ್ತಿ ಬಹಳ ಪವಿತ್ರ 
ವಾದದ್ದು, ಅದರಲ್ಲೂ ವೈದ್ಯಕೀಯ 
ಶಿಕ್ಷಣದಲ್ಲಿ ಶಿಕ್ಷಕರ ಜ್ಞಾ ನ, ಕೌಶಲ್ಯಗಳತಿ 
ಬಹಳ ಜವಾಬ್ದಾ ರಿಯುತ. ಜ್ಞಾ ನದಲ್ಲಿ 
ಸೂರ್ಯನಂತೆ ಪ್ರಕಾಶನೂ, ಕಶಿಯಂತೆ 
ಶಾಂತನೂ, ದೇನಗುರು ಬೃಹಸ್ಪತಿಯಂತೆ 
ಪ್ರಾಜ ನೂ, ಶಿಲ್ಪಿಯಂತೆ ಕಲಾಚಾತು- 
ರೈನೂ ಆಗಿರಬೇಕು. 


ed 


ಸುಂದರ ಮನೆಗೆ ೩೫ ಸೂತ್ರಗಳು 


ಪ ಶ್ಲೆ-೧. ಮನೆಯನ್ನು ಉತ್ತಮ 
ಗೊಳಿಸುವುದನ್ನು ಹೇಗೆ ಆರಂಭಿಸಬೇಕು? 


ನಿನ್ಮು ಮನೆಯ ಒಳಗೆ ಮತ್ತು 
ಹೊರಗೆ ಉತ್ತಮಗೊಳಿಸಬೇಕಾದ ಅಂಶ 
ಗಳನ್ನು ಕುರಿತು ಯೋಚಿಸಿರಿ. ಅನಂತರ 
ಅವುಗಳನ್ನು ಮುಂದಿನ ಮೂರು ವರ್ಗ 
ಗಳಲ್ಲಿ ಹೀಗೆ ನಿಭಾಗಿಸಿರಿ. 


(1) ಬದಲಾವಣೆ 

(ii) ದುರಸ್ತಿ 

(111) ಅಭಿವೃದ್ಧಿ ಅಥವಾ ಉತ್ತಮ 
ಗೊಳಿಸುವಿಕೆ, 


ಬದಲಾವಣೆ ಎಂದಕ ನಿಮ್ಮ ಮನೆ 
ಯಲ್ಲಿ ಈಗಾಗಲೇ ಇರುವ ವಸ್ತುಗಳಲ್ಲಿ 
ಏನನ್ನು ತೆಗೆದುಹಾಕಿ ಬೇರೆಯದನ್ನು 
ಕೊಳ್ಳಬೇಕೆಂದು ಯೋಚಿಸುತ್ತ (ಕೋ 
ಅದು; ದುರಸ್ಮಿ ಯೆಂದರೆ ಕೆಟ್ಟಿರುವ 
ಸ್ವಿಚ್‌, ಸೋರುತ್ತಿರುವ ಛಾವಣಿ 
ಇತ್ಯಾದಿಗಳು. ಇರುವ ವಸ್ತುಗಳನ್ನೇ 
ಡುರಸ್ಮಿಗೊಳಿಸುವುಡು; ಅಭಿ ವೃ ದ್ದ 


ಜಿ. ಕುಮಾರಪ್ಪ 


ಸಹಾಯಕ ಮಾಹಿತಿ ಅಧಿಕಾಶಿ 
ರಾಷ್ಟ್ರೀಯ ಗ್ರಂಥಾಅಯಃ 
(ಕನ್ನಡ ವಿಭಾಗ) 
ಕಲ್ಕತ್ತ_೭೦೦೦೨೭ 


ಅಥವಾ ಉತ್ತಮಗೊಳಿಸುವಿಕೆ 
ಎಂದಕ್ಕೆ ನೀವು ಮನೆಗೆ ಹೊಸದಾಗಿ 
ಸೇರಿಸುವ ಅಂಶಗಳು. ಉದಾಹರಣೆಗೆ 
ಹೊಸದಾಗಿ ಬಣ್ಣ ಮಾಡಿಸುವುದೂ . 
ಇತ್ಯಾದಿ. 

ಇದಕ್ಕಾಗಿ ನೀವು ಮನೆಯಲ್ಲಿ ಇತರಕ 
ಅಭಿಪ್ರಾಯ ಪಡೆಯಬೇಕಾಗಬಹುದು. 
ಆಡುಗೆ ಮನೆಯಲ್ಲಿ ಬಹಳ ಬಿಸಿ ಎಂದು 
ನಿಮ್ಮ ತಾಯಿ ಗೊಣಗುಟ್ಟುತ್ತಿಕ 
ಬಹುದು; ಪ್ರಸಾಧನಗಳನ್ನು ಇರಿ 
ಸಿರುವ ಹಲಗೆಯ ಸಟ್ಟ ಕೈಗೆಟುಕು 
ತ್ತಿಲ್ಲ ಎಂದು ನಿಮ್ಮ ಪುಟ್ಟಿ ಮಗಳು 
ಹೇಳಕಿತ್ತಿರಬಹುದು- ಇವೆಲ್ಲವುಗಳ 
ಪಟ್ಟ ಮಾಡಿದ ಮೇಲೆ ಅವುಗಳಲ್ಲಿ 
ಕೂಡಲೆ ಗಮನಹರಿಸಬೇಕಾದವುಗಳ 
ಬಗ್ಗೆ ಚಿಂತಿಸಿ, ಇವುಗಳಲ್ಲೆಲ್ಲ ದುರಸ್ತಿ 
ಮಾಡಬೇಕಾದ ವಿಚಾರಗಳನ್ನು ಮಾತ್ರ 
ಮುಂದೂಡಬೇಡಿ. ಹೀಗೆ ಮುಂದೂಡು 


ವುಜಿಂದಕೆ ಅಪಾಯ ಕ್ಸೈ ಆಕಾ ಎನೆ 
ಕೊಟ್ಟಂತೆಯೇ. 


4 6 
ಸ ೧೯೯೬ರ ಅಕ್ಟೋಬರ್‌ ನ ah ನೈಜ ವೂಸಪತ್ತಿಕೆಯಲ್ಲಿ ಸಪ್ರಕಟನಾಡ 
4೫ ಸೆಲ್ಸ್‌ ಟು ಎ ಬೆಟರ್‌ ಹೋಂ ಎನ್ನುತ ಫೇಖನಡ ಸಂಗ್ರಹಾಸುವಾಡ 


\ 


೩. ವಿನೈಲ್‌ 
sk ನಿಕೋಧಕವೇ? ಮತ್ತು ಶಿವ 


ಸಾಂಹರ ಮನೆಗೆ 4೫ ಸೂತ್ರಗಳು 


೨. ಮನೆಯಲ್ಲಿ ವಿವಿಧ ವಿನ್ಯಾಸ ಇರುವ 


ನೆಲಹಾಸನ್ನು ಬಳಸಲೇ? 


ಇದು ನಿಮ್ಮ ಅಭಿರುಚಿಯನ್ನು ಅವ 
ಲಂಬಿಸಿದೆ. ವಿನ್ಯಾಸ ಇಲ್ಲದ ನೆಲಹಾಸಾ- 


ದರೆ ಅದರ ಮೇಲೆ ಬೀಳುವ ಧೂಳು 
ಎದ್ದು ಕಾಣುತ್ತ ಡೆ. ಇಂಥಹುಗಳೆೇ 


ಬೇಕೆಂದರೆ ತಿಳಿಯಾದ ಬಣ್ಣ ದ 
ನೆಲಹಾಸನ್ನು ಕೊಳ್ಳಿರಿ. ನೆಲಹಾಸನ್ನು 

ಪದೇ ಪದೆ ಬಡಿಸ: ಸಾಧ್ಯವಿಲ್ಲ 

ಆದುದರಿಂದ ಇವುಗಳನ್ನು ಎಚ್ಚರಿಕೆ 
ಯಿಸಿಂದೆ ಆಯ್ಕೆ ಮಾಡಿರಿ. 


ಟ್ಟಿಲ್‌ಗಳು ನಿಜ ಕ್ಕೂ 


ಹೆಚ್ಚು ಕಾಲ ಬಾಳಿಕೆ ಬರುತ್ತ ತಡೀ? 


ವಿನ್ಸೈ ಲ್‌ ಟ್ಫಿಲ್‌ ಗಳು ನೀರು 
ನಕೋಡಕನೇಕೊ ಹೌಡು. ಆದರೆ 
ಹೆಚ್ಚು ನೀರು ಬೀಳದ ಜಾಗಗಳಿಗೆ ಅವು 
ಸೂಕ್ತ. *ಉಡಾಹರಣೆಗೆ ಅಡುಗೆ ಮನೆ. 
' ಆದಕೆ ಸ್ಟಾ ನದ ಮನೆಗೆ ಬೇಡ. ಇವು 
ಹೆಚು ಆ ಬಾಳಿಕೆ ಬರುತ್ತವೆ. ಅಲ್ಲದೆ 
ಹಾಳಾದೆ ಟ್ಕಿ ಲ್‌ಗಳನ್ನು ಇತರ ಟಿಲ್‌ 
ಗಳಿಗೆ Tadd ಬದಲಾಯಿಸ 
ಬಹುದು. 


೪. ನಯವಾದ ನೆಲಹಾಸು ಬಿಲ್ಲೆಗಳು 


ಬಚ್ಚ ಲು ಮನೆಗೆ ಸೂಕ್ತವೇ? 


ಇಲ್ಲ. ಇವು ಬಹಳ ನಯವಾಗಿರುವುದ 
ರಿಂದ ಜಾರಿ ಬೀಳುವ ಸಂಭವ ಇರುತ್ತದೆ. 
ಜಾರಿಕೆ ಇಲ್ಲದ ಬಿಲ್ಲೆಗಳನ್ನು ಬಳಸಿ. 
ಆದರೆ ನಯವಾದ ಬಿಲ್ಲೆಗಳನ್ನು ಬಚ್ಚಲು 
ಗೋಡೆಗಳಿಗೆ ಬಳಸಬಹುದು. 


೬೬& 


» ನೆಲಕ್ಕೆ ನೆಲಗಂಬಳಿ ಹಾಸಬಹುಡೆ? 


ಒಳ್ಳೆಯಜೀ. ನೆಲಗಂಬಳಿ ಇದ್ದ ಲ್ಲಿ 
ಪುಟ್ಟ ಮಕ್ಕಳು ಬಿದ್ದಲ್ಲಿ ಸೆಟ್ಟಾ ಗಾವು 
ದಿಲ್ಲ. ಒಡೆಯುವ ಹಾಗ ಗಳು ys 

ಬಿದ್ದರೂ ಒಡೆಯದೆ ಇರುವ ಸಾಧ್ಯತೆ 
ಗಳಿವೆ. ಇದು ಒಳ್ಳೆ ಯ ಅಭಿರುಚಿಯೂ 
ಹೌಡು. ಆ” ನೆಲಗಂಬಳಿಯನ್ನ್ನು 
ವ್ಯಾಕ್ಯೂಮ್‌ ಕ್ಲಿ (ನರ್‌ನಿಂದ ಪಣಜಿ 
ಪಡೆ ಕಿ ಶೇನ್‌ ಮಾಡುವುದನ್ನು ಮರೆಯ 
ಬೇಡಿ. 


೬, ನನ್ನ ಸಣ್ಣ ಕೊಠಡಿಯನ್ನು ದೊಡ್ಮ 


ದಾಗಿ ಕಾಣುವಂತೆ ಮಾಡುವುದು 
ಹೇಗೆ? 


ಕೊಠಡಿಯನ್ನು ಓರಣವಾಗಿಡಿ. 
ಗೋಡೆ ಮತ್ತು “ಮೇಲ್ಭಾ ವಣಿಗೆ ತಿಳಿ 
ಯಾದ ಬಣ್ಣ ಬೆ ಆದಷ್ಟೂ 
ಕಡಿಮೆ ನೀಕೋಪಕರಣ ಬಳಿಸಿರಿ : 
ಸಾಧ್ಯವಾದಷ್ಟೂ ನೆಲ ಹೆಚ್ಚು ಇಾಣಿು 
ವಂತಿರಲಿ; ಖಾಲಿ ಗೋಡೆಯ ಮೇಲೆ 
ದೊಡ್ಡ ಕನ್ನ ಡಿಯನ್ನು ತೂಗು ಹಾಕಿರಿ. 
ರಾತ್ರಿ ಯ ವೇಳೆ ತಂಪು ಬೆಳಕಿನ ದೀಪ 
ಗಳನ್ನು (ಬಲ್‌ ) ಬಳಸಿರಿ. 


2. ಗೋಡೆಯ ಮೇಲಿನ ನೀರಿನ ಕಲೆ 


ಯನ್ನು ಹೊ!ಗಲಾಡಿಸುವುದು 


ಹೇಗೆ? 

ನೀರು ಮೇಲಿನಿಂದ ಕೆಳಕ್ಕೆ ಹರಿಯ 
ವುದರಿಂದ ಮೇ ಲ್ಭಾ ನಣಿ ಅಥಷಾ 
ಗೋಡೆಯೆ ಹೊರಭಾಗ ಮಳೆಯ 
ನೀರನ್ನು ಹೀರಿಕೊಳ್ಳುವುಡು. ಇದಕ್ಕೆ 


44 


ಪುಸ್ತಕ ಪ್ರಪಂಚ--ನರಾರ್ಚಿ, ೧೯೯೪ 


ಕಾರಣವಿರಬಹುದು. ಆದುದರಿಂದ ೧೦. ಪರಜಿಗಳ ಮೇಲಿನ ಕಲೆಯನ್ನು ಹೇಗೆ 


ತಾತ್ಕಾಲಿಕ ಪರಿಹಾರಗಳನ್ನು ಉದಾ 
ಹರಣೆಗೆ ಹೊಸದಾಗಿ ಬಣ್ಣ ಬಳಿಸು 
ವುದು ಇತ್ಯಾದಿ. -ಬಳಸಜೇಡಿ. 


ನೀರು ಸೋರುತ್ತಿರುವ ಜಾಗವನ್ನು 
ಪತ್ತೆ ಮಾಡಿ, ರಿಪೇರಿ ಮಾಡಿರಿ. 


ಲೆ. ಗೋಡೆಗೆ ವಾಲ್‌ ನೇಷರ್‌" ಬಳಸ 
ಬಹುನೇ? 


ವಾಲ"ಪಸೇಪಂ" ವಿಲಾಸಿ ಜೀವನದ 
ಗುರುತು. ಅದು ಬೇರೆ ಬೇಕೆ ಬಣ್ಣ, ಚಿತ್ರ 
ಗಳಲ್ಲಿ ದೊರೆಯುತ್ತದೆ. ಅದನ್ನು ಬಹಳ 
ಬೇಗ ಗೋಡೆಗೂ ಅಂಬಿಸಬಹುದು. 
ಆದರೆ, ನಿಲ್ಲಿ. ಒಂದೇ ಬಗೆಯ ವಾಲ್‌ 
ಫೇಸರ್‌ ನೋಡಿ ನೋಡಿ ನಿಮಗೆ ಬೇಸರ 
ಎನ್ನಿಸಿದರೆ, ಅದನ್ನು ಕಿತ್ತು ಜೀರೆ ವಾಲ” 
ಸೇಪಂ" ಅಂಟಿಸುವುದು, ಹೊಸದಾಗಿ 
ಸೆಯಿಂಟ್‌ ಮಾಡಿಸುವುದಕ್ಕಿಂತ ಹೆಚ್ಚು 


ವೆಚ್ಚ ದಾಯಕ. ವಾಲ್‌ ನೇಪರ್‌ ಜೀಕೇ 
ಬೇಕೆನ್ಸಿ ಸಿದರೆ ತಿಳಿ ಬಣ್ಣ ಗಳ ಆಯ್ಕೆ 
ಒಳ್ಳೆಯದು. 


ಫ್‌ ಪರದೆಗಳನ್ನು 
ಹೇಗೆ? 


ಸರಣಿಗಳನ್ನು ತೂಗುಹಾಕಲು 
ಆಲಂಕಾರಿಕ ಕೋಲುಗಳನ್ನು ಬಳಸಿರಿ, 


ಆವು ಕಿಟಕಿ ಅಥವಾ ಬಾಗಿಲಿನ ಅಳತೆ 
ಗಿಂತ ೨೦-೨೫ ಸೆಂ. ವಿತೀ, ಹೆಚು 


ಉದ್ದ ವಿರಲಿ. ಇದರಿಂದ ಪರಣಿಗಳನ್ನು 
ಪೂರ್ತಿ ಸಕೃಕ್ಕೆ ಎಳೆದ್ಕು ಹೆಚ್ಚು ಗಾಳಿ, 
ಬೆಳಕು ಒಳಗೆ ಬರುವಂತೆ ಮಾಡ 
ಬಹುದ. 


ತೂಗುಹಾಕುವುದು 


ಹೋಗಲಾಡಿಸಬಹುದು? 


ಕಲೆ ಶಾಯಿ ಬಾಲ್‌ ನೆನ್‌ ವಿಂದ ಆಗಿ 
ದ್ದಲ್ಲಿ, ಮನೆಯಲ್ಲಿ ಇರುವ ಡಿಟರ್ಜೆಂಟ್‌ 
ಸೋಪಿನಿಂದ ತೊಳೆಯಿರಿ. ಆನಂತರ 
ಗ್ಗೆ ಕೋಲ್‌ ಮಿಶ್ರಣದಿಂದ ಸ್ಪಂಜ್‌ 
ಮಾಡಿರಿ. (ಗ್ಫ್ರೈಕೋಲ್‌ ಮಿಶ್ರಣ 
ಪ್ರಯೋಗ ಶಾಲೆಗಳಿಗೆ ವಸ್ತುಗಳನ್ನು 
ಮಾರಾಟಮಾಡುವವರಲ್ಲಿ ದೊರೆಯ 
ತಜಿ.) ಕಲೆ ಆದ ಕೂಡಲೇ ಅದನ್ನು 
ತೊಳೆದು ಹೊ (ಗಲಾಡಿಸುವುದುಿ 
ಸೂಕ್ತ. 


೧೧. ಪಾಲಿಯೆಸ್ಟರ್‌ ಪರದೆಗಳು ಹೆಚ್ಚು 


ಸೂಕ್ತವೇ? 


ಹೌದು. ವಿಕೆಂದರೆ ಅವುಗಳನ್ನು 
ಸುಲಭವಾಗಿ ತೊಳೆಯಬಹುದು ; ನಿರಿ 
ನಲ್ಲಿ ನೆನೆ ಹಾಕುವುದರಿಂದ ಅವು ಕುಗ್ಗು 
ವುದಿಲ್ಲ; ಕಲೆಗಳನ್ನು ಸುಲಭವಾಗಿ 
ತೊಳೆದು ತೆಗೆಯಬಹುದು; ಮತ್ತು 
ಅವು ಬಹಳ ಕಾಲ ಬಾಳಿಕೆ ಬರುತ್ತವೆ. 


೧೨. ಸೋಫಾ ಕವರಿನ ಮೇಲಿನ ಕಳೆ 


ಯನ್ನು ಹೊ ಗಲಾಡಿಸುವುದು 
ಹೇಗೆ? 


ಮೊದಲಿಗೆ ಕಾರ್ಬನ್‌ ಬಿಟ್ರಾ. 
ಕ್ಲೋಕೈಡನ್ನು ಬಳಸಿ ಕಲೆಯಲ್ಲಿ 
ಗ್ರಿ (ಸನ್ನು ಹೋಗಲಾಡಿಸಿ ನಂತಕ 
ಬ್ಲೀಚಿಂಗ್‌ ಪೌಡರ್‌ ಬಳಸಿ ಕಲೆಯಲ್ಲಿನ 
ಬಣ್ಣಿ ನನ್ನು ಹೋಗಲಾಡಿಸಿ. ಆನಂತ 
ಉತ್ತಮು ಸೋಪಿನಿಂದ ತೊಳೆಯಿರಿ. 


ಸಂದರ ಮನೆಗೆ 4೫ ಸೂತ್ರಗಳು 


೧೩. ಪ್ಲೆ ಿವುಡ್‌ಗಿಂತ ನಿಜವಾದ ಸಾರದ 
ಹಲಗೆ ಒಳೆ ಓೈಯದೇ 


ಇದೊ ಪ್ಲೆ ಪವುರ್‌ನ ಗುಣದ ಮೇಲೆ 
ನಿರ್ಧಾರಿತವಾಗುತ್ತಡಿ. ಮರದ ಹಲಗೆ 
ಗಳು ಈಗ ಅಪರೂಪವಾಗುತ್ತಿ ದ್ದು 
ಹೆಚ್ಚು ವೆಚ್ಛ ದಾಯಕ. ಮರದ ಹಲಗೆ 
ಯಂತೆಯೇ ಒಳೆ ಯ ಪ್ಲೆ $ನೆಡ್‌ ಗಟ್ಟಿ 
ಮುಟ್ಟಾಗಿರುತ್ತದೆ. ಆದ್ದರಿಂದ ಒಳ್ಳೆಯ 
ದರ್ಜೆಯ ಪ್ಲೆ ವುಡ್‌ ಆಯ್ಕೆ ಮಾಡಿ 
ಕೊಳಿ ರಿ. 


೧೪. ಗೋಡೆಗಳಿಗೆ ಮರದ ಚೌಕಟ್ಟು 
ಬಳಕೆ? 


ಇದು ಐಸಾರಾಮದ ಆಸೆ. ಆದರೆ 
ನೆನಪಿಡಿ, ಮರದ ಚೌಕಟ್ಟು ಬೆಂಕಿ 
ಹರಡಲು ಕಾರಣವಾಗುತ್ತದೆ. ಚಿಕ್ಕ 
ಪುಟ್ಟ ಬೆಂಕಿ ಅಪಘಾತಗಳೂ ಸಹ 
ದೊಡ್ಡ ಅಸಫಾತಗಳಾಗಲು ಕಾರಣ 
ವಾಗಬಹುದು. ನೀವು ಸ್ಲ್ಯಾಟ್‌ಗಳಲ್ಲಿ 
, ಪಾಸಿಸುತ್ತಿದ್ದರೆ ಇದರ ಆಸೆ ಬಿಡುವುದೇ 
ಒಳ್ಳೆಯದು. 


೧೫, ಪುಸ್ತಕಗಳ ಕಪಾಟುಗಳನ್ನು ಎಲ್ಲಿ 
ಇರಿಸಬೇಕು? 


ಡೊಡ್ಡ ಪುಸ್ತಕ ಕಪಾಟುಗಳು 
ಮೆನೆಯ ಅಂದವನ್ನು ಹೆಚ್ಚಿ ಸುತ್ತವೆ, 
ಅವು ಮನೆ ಒಡೆಯನ ಮನಸ್ಸಿನ 
ಕೈಗನ್ನಡಿಯೂ ಹೌದು. ಕಪಾಟು 
ಗಳನ್ನು ಮಾಡಲು ಉತ್ತಮ ದರ್ಜೆಯ 
ಮರಗಳನ್ನು ಬಳಸಿ. ಕಪಾಟುಗಳಿಗೆ 
ಗಾಜಿನ ಅಥವಾ ಮರದ ಬಾಗಿಲನ್ನು 
ಮಾಡಿಸಿ. ಇದರಿಂದ ಧೂಳ, ಕೀಟಗಳು 


೩೯ 


ಪುಸ್ತಕಗಳಲ್ಲಿ ಸೇರುವುದನ್ನು ತಪ್ಪಿಸ 
ಬಹುದು. 


೧೬. ಮರೀನ್‌ ಪ್ಲೆ ಪ್ರನೆಡ್‌ನ್ನು ಬಳಸ 


ಬಹುದೇ? 


ಮೆರೀನ್‌ ಸ್ಲೈವುಡ್‌ಗೆ ಸಾಧಾರಣ 
ಪ್ಲೆ ಪಿರೆಡ್‌'ಗಿಂತ ಹೆಚ್ಚು ಬೆಲೆ. ಅದು 
ಶಾಖ ಮತ್ತು ನೀರು ನಿಕೋಧಕ. 
ಆದರೂ, ಸಾಧಾರಣ ನೀರೋಪಕರಣ 
ಗಳಿಗೆ ಉತ್ತಮ ದರ್ಜೆಯ ಪ್ಲೆ ವುಡ್‌ 
ಸಾಕಾಗುತ್ತದೆ. 


೧೭. ಕ್ಯಾಬಿನೆಟ್‌ ಬಾಗಿಲುಗಳಿಗೆ ಮತ್ತು 


ಮೇಜಿನ ಮೇಲು ಹಾಸನ್ನಾ ಗಿಅಕಿಲಿಳ್‌ 
ಶೀಟ್‌ಗಳನ್ನು ಬಳಸಬಹುದೇ? 


ಅಕ್ರಿಲಿಕ್‌ ಶೀಟ್‌'ಗಳನ್ನು ಕ್ಯಾಬಿ- 
ನೆಟ್‌ನ ಮುಂಭಾಗದಲ್ಲಿ ಬಳಸುವುದು 
ಅನುಕೂಲಕರ. ಗಾಜಿನಂತೆ ಇವು ಒಡೆ 
ಯುವುದಿಲ್ಲ. ಆದರೆ ಮೇಜಿನ ಮೇಲಿತ 
ಹಾಸನ್ನಾಗಿ ಇವುಗಳನ್ನು ಬಳಸಬೇಡಿ. 
ಏಕೆಂದರೆ ಬಹಳ ಬೇಗ ಇವುಗಳ ಮೇಲೆ 
ಗೆರೆಗಳಾಗುತ್ತವೆ. 


೧೮. ಎಂಡಿಎಫ" ಎಂಡರೇನು? 


ಮೀಡಿಯಂ ಡೆನ್ಸಿಟಿ ಫೈರ್‌ 
ಬೋರ್ಡ್‌, ಮೆರ ಅಥವಾ ಪ್ಲೆ ನಡ್‌ಗೆ 
ಬದಲಾಗಿ ಇದನ್ನು ಬಳಸಬಹುಡೆ, 
ನೀಕೋಪಸಕರಣಗಳು ಕಪಾಟುಗಳನ್ನು 
ಮಾಡಲು ಇದನ್ನು ಬಳಸಬಹುದೇ, 


ಆದರೆ, ಮನೆಯ ಹೊರಗೆ ಬಳಸುವ 
ವಸ್ತುಗಳನ್ನು ತಯಾರಿಸಲು ಇದನ್ನು 


ಬಳಸಬೇಡಿ. ಏಕೆಂದರೆ, ಇದು ತೇನ 


ao 


ವನ್ನು ಹೀರಿಕೊಳ್ಳುವುದರಿಂದ ಬಹಳ 
ಬೇಗ ಹಾಳಾಗುತ್ತದೆ. 


೧೯. ಮರಗೆಲಸವನ್ನು ಉತ್ತಮಪಡಿಸಿ 
ಕೊಳ್ಳು ವುದು ಹೇಗೆ? 


ಮರವನ್ನು ನೀವೇ ಕೊಳ್ಳಿ ರಿ. ಬಡಗಿ 
ಗಳು ಕೊಳ್ಳಲು ಹೇಳಬೇಡಿರಿ. ಇವು 
ಗಳನ್ನು ಕೊಳ್ಳುವ ಮುನ್ನ ತಿಳಿದವ 
' ರನ್ನು ವಿಚಾರಿಸಿರಿ. ಬೇರೆ ಬೇರೆ ಅಂಗಡಿ 
ಗಳಲ್ಲಿ ಬೆಲೆಯನ್ನು ತುಲನೆ ಮಾಡಿರಿ. 
ಬಡಗಿಗಳಿಗೆ ದಿನಗೂಲಿ ನೀಡುವುದಕ್ಕಿಂತ 
ಒಟ್ಟು ಕೆಲಸದ ಮೇಲೆ ಕೂಲಿ ನಿರ್ಧರಿ 
: ಸುವುದು ಸೂಕ್ತ. 


೨೦. ಮರದ ಪೀಕೋಪಕರಣಗಳು ಹೆಚು 
ಬಾಳಿಕೆ ಬರುವಂತೆ ಹೇಗೆ ಮಾಡ 
ಬಹುದು? 


ಕ್ಕ ಹೆಚ್ಚು ಜೋಪಾನವಾಗಿರಿಸಿಕೊಳು 

ವುದರಿಂದ ಮರದ ಪೀಠೋಪಕರಣಗಳು 
ನೂರಾರು ವರ್ಷ ಬಾಳಿಕೆ ಬರುತ್ತವೆ. 
" ಅವುಗಳ ಮೇಲೆ ಚೆಲ್ಲುವ ದ್ರವ ಪದಾರ್ಥ 
ಗಳನ್ನು ಕೂಡಲೇ ಒರೆಸಿ ಬಿಡಿ. ಅದು 
ಹಳೆಯದಾದಂತೆ ಕಂಡಕೂಡಲೇ ಅವು 
ಗಳಿಗೆ ಮತ್ತೆ ಪಾಲಿಷ್‌ ಮಾಡಿಸಿ 
: ಹೀರೋನಕರಣಗಳ ಯಾವುದೀ ಭಾಗ 
೬ ಹಾಳಾಗಿದ್ದಲ್ಲಿ ಅಥವಾ ಹಾಳಾಗುನಂಕೆ 
ಕಂಡುಬಂದಲ್ಲಿ ಕೂಡಲೇ ರಿಸೇರಿ ಮಾಡಿ 
ಸಿರಿ, ಬಾಗಿಲುಗಳ ಕಪಾಟುಗಳನ್ನು 
ನಿಧಾನವಾಗಿ ಮುಚ್ಚಿರಿ, ಮುಚ್ಚುವಾಗ 
ಬಟ್ಟಿ ಅಥವಾ ಇತರ ವಸ್ತುಗಳು ಅವು 
Pv ನಡುನೆ ಸಿಕ್ಕಿಕೊಳ್ಳದಂತೆ ನೋಡಿ 
ಕೊಳ್ಳಿ. ನೀಕೊೋಪಕರಣಗಳನ್ನು 


ಪುಸ್ತಕ ಪ್ರಪಂಚ- ಮಾರ್ಚಿ, ೧೯೯೮ 


ಸೂರ್ಯನ ನೇರ ಬಿಸಿಲಿಗೆ ಇರಿಸಬೇಡಿ 
ಹಾಗೆಯೇ ತೇವಾಂಶಗಳ ಬಗ್ಗೆ ಎಚ್ಚರಿಕೆ 
ಯಿಂದಿರಿ. 


೨೧. ಕಲಾತ್ಮಕ ವಸ್ತುಗಳಲ್ಲಿ ಅಥವಾ 


ಪ್ರಾಚೀನ ವ ಸ್ತುಗಳಲ್ಲಿ ಹಣ 
ತೊಡಗಿಸಬಹುದೇ? 


ಇವುಗಳಿಂದ ನಿಮಗೇನು ಬೇಕು 
ಎನ್ನು ವುದರ ಮೇಲೆ ಇದು ನಿರ್ಧಾರಿತ 
ವಾಗುತ್ತಜಿ--ಸಂತೋಷ ಅಥವಾ ಹಣ. 
ಬರಿಯ ಸಂತೋಷಕಾ ಗಿ ಇವುಗಳ ಮೇಲೆ 
ಹಣ ತೊಡಗಿಸುವುದಾದರೆ ಮತ್ತೆ 
ಯೋಚಿಸಲೇ ಬೇಡಿ. ಕೊಂಡುಕೊಳ್ಳಿ. 
ಖುಸಿಪಡಿ. 

ಆದಕ್ಕೆ ಇವುಗಳನ್ನು ಬಂಡವಾಳ 
ತೊಡಗಿಸುವೆ ವಸ್ತುಗಳಾಗಿ ಚಿಂತಿಸಿದೆ, 
ಇವು, ಸ್ಟಾಕ್‌ ಮಾರುಕಟ್ಟೆ ಯಂತೆ, ಕೆಟ್ಟ 
ಬಂಡವಾಳವೂ ಆಗಬಹುದು, ಒಳ್ಳೆಯ 
ಬಂಡವಾಳವೂ ಆಗಬಹುದು. 

ಕಲಾಕಾರರ ಪ ಸಿದ್ಧಿಯ ಆಧಾರದ 
ಮೇಲೆ ಸೆಯಿಂಟಿಂಗ್‌ ಗಳ ಬೆಲೆ ನಿರ್ಧಾರಿತ 
ವಾಗುತ್ತದೆ. ಮೂನತ್ತು ವರ್ಷಗಳ 
ಹಿಂದೆ ಒಂದೂ ನೆಯಿಂಟಿಂಗ್‌ ಮಾರ 
ಲಾರದ ಕಲಾಕಾರರು ಇಂದು 
ಒಂದೊಂದು ಕ್ಕಾನ್‌ ವಾಸ್‌ ಅನ್ನು 
ಲಕ್ಸಾಂತರ ರೂಪಾಯಿಗಳಿಗೆ ಮಾರು 
ಕ್ರಿದ್ದಾರೆ, ಆದುದರಿಂದ, ಪ ್ರಸಿದ್ಧವಾ 
ಗಿರದೆ, ತಮ್ಮದೇ ಛಾನನ್ನು ಹೊಂದಿ 
ರುವ ಯುವ ಕಲಾಕಾರರ ಸೆಯಿಂಟಿಂಗ” 
ಗಳನ್ನು ಕೊಳ್ಳಿರಿ. ಮೂವತ್ತು. ನಲ 
ನತ್ತು ವರ್ಷಗಳ ನಂತರ ನೀವು ಲಕ್ಷಾಂತ್ಯ 


೨೪. ವಾಸಿಂಗ್‌ 


ಸುಂದರ ವೂಸೆಗೆ 4೫ ಸೂತ್ರಗಳು 


ರೂಪಾಯಿ ಗಳಿಸಬಹುದು. ಆದಕೆ ೨೫. ರೆಫ್ರಿಜರೇಟಕನ್ನು ಬಳಸುವಾಗ 


ಇದಕ್ಕೆ ಯಾವ ಗ್ಯಾರಂಟಿಯೂ ಇಲ್ಲ. 


೨೨. ಗೋಡೆಯಲ್ಲಿ ಚಿತ್ರಗಳನ್ನು ಹೇಗೆ 
ತೂಗು ಹಾಕುವುದು ಸರಿ? 


ಮೊಳೆಗಳನ್ನು ಗೋಡೆಗೆ ಹೊಡೆಯ 
ಬೇಡಿ. ಅವು ಗೋಡೆಯನ್ನು ಹಾಳು 
ಮಾಡುತ್ತವೆ. ಗೋಡೆಯನ್ನು ಡ್ರಿಲ್‌ 
ಮಾಡಿ. ಪ್ಲಾಸ್ಟಿಕ್‌” ರೋಲ್‌ ಪ್ಲಗ್‌ 
ಬಳಸಿ. ಈ ರೋಲ್‌ ಪ್ಲಗ್‌ನಲ್ಲಿ ಸ್ಫೂ 
ತಿರುಗಿಸಿ. ಅದರ ಮೇಲೆ ಚಿತ್ರವನ್ನು 
ತೂಗು ಹಾಕಿರಿ. 

ದೊಡ್ಡ, ಭಾರವಾದ ಚಿತ್ರಗಳನ್ನೂ 
ನಿಮ್ಮ ಹಾಸಿಗೆಯ ಮೇಲೆ, ಮಕ್ಕಳ 
ಕೊಠಡಿಗಳಲ್ಲಿ ತೂಗು ಹಾಕಬೇಡಿರಿ. 
ಬದಲಾಗಿ ಲೋಹದ ಸಟ್ಟಿಗಳ ಮೂಲಕ 
ಗೋಡೆಗೆ ಬಂಧಿಸಿರಿ. 


೨೩. ವಾಸಿಂಗ್‌ ಮೆಸಿನನ್ನು ಎಲ್ಲಿ ಇರಿಸ 
ಬೇಕು? 


ಅಡುಗೆ ಮನೆ ಉತ್ತಮ ಸ್ಥಳ, ಅಲ್ಲಿ 
ಜಾಗ ಇಲ್ಲದಿದ್ದಲ್ಲಿ ಬಚ್ಚಲು ಮನೆಯಲ್ಲಿ 
ಅಥವಾ ಅದರ ಹತ್ತಿರ. 


ಮೌಹಿನ ಬಳಸುವಾಗ 
ವಿದ್ಯುತ್‌ ಬಳಕೆಯನ್ನು ಹೇಗೆ ಕಡಿವೆ 
ಮಾಡಬಹುದು? 


ವಾಸಿಂಗ್‌ ವೊಸಿನ”ನಲ್ಲಿ ನೀರನ್ನು 
ಬಿಸಿ ಮಾಡುವ ಹೀಟಂ"ನ್ನು ಬಳಸ 
ಬೇಡಿ. ವಿಕೆಂದಕೆ, ಇತ್ತಿ (ಚಿನ ಸೋಪಿನ 
ಪುಡಿಗಳಿಗೆ ಬಿಸಿ ನೀರಿನ ಅನಶ್ಯಕತೆ 
ಇಲ್ಲ. 


ವಿದ್ಯುಚ್ಛಕ್ತಿಯನ್ನು ಹೇಗೆ ಉಳಿಸ 
ಬಹುದು? 


ರೆಫಿ »)ಜರೇಟರನ್ನು ಯಾವಾಗಲೂ 
ಆನ” ಮಾಡಿ ಇರಿಸಿದ್ದರೂ ಸಹ ಅದೊ 
ನಿರ್ಧಾರಿತ ತಂಪನ್ನು ಕಾಯ್ದು ಕೊಳ್ಳಲಃ 
ತನ್ನಷ್ಟಕ್ಕೆ ತಾನೇ ಆನ್‌-ಆಫ್‌ ಆಗು 
ತ್ಕಿರುತ್ತದೆ. ಹೆಚ್ಚು ವಿದ್ಯುತ್‌ ಉಳಿ 
ಸಲು; ಫಿಿಜ್‌ನ ಒಳಗಿನ ತಂಪನ್ನು 
ಹಾಗೆಯೇ ಉಳಿಸಲು ಯತ್ನಿಸಿರಿ- 
ಇದಕ್ಕಾಗಿ ಭ್ರಜ್‌ನ ಬಾಗಿಲ ನ್ನು 
ಆದಷ್ಟೂ ಕಡಿಮೆ ಬಾರಿ ಕೆಕೆಯಿಸಿರಿ ; 
ಬಿಸಿಯಾದ ವಸ್ತುಗಳನ್ನು ಫಿಜ್‌ನಲ್ಲಿ 
ಇರಿಸಬೇಡಿ; ಫಿ) ಜ್‌ ಹಳೆಯದಾದೇಶೆ 
ಅದರ ಸುತ್ತ ಇರುವ ರಬ್ಬರ್‌” ಹೊದಿಕೆ 
ಪರೀಕ್ಷಿಸುತ್ತಿರಿ. ಅದರಿಂದ ತಂಪು ಹನೆ 
ಹೊರಬರುತ್ತಿದ್ದ ಕ್ಕಿ ನೀವು ವಿದ್ಯುತ್ತನ್ನು 
ಅಸವ್ಯಯ ಮಾಡುತ್ತಿದ್ದಿರಿ ಎಂದರ್ಥ. 
ಕಾಲದಿಂದ ಕಾಲಕ್ಕೆ ಡಿ-ಫ್ರಾಸ್ಕ್‌ 
ಮಾಡುತ್ತಿರಿ. 


೨೬. ದೂರವಾಣಿ ಸಂಪರ್ಕ ಮಾಡಲು 


ಅತ್ಯುತ್ತಮ ನಿಧಾನ ಯಾವುದು? 


ಹೆಚ್ಚಿನ ದೊರವಾಣಿಗಳಲ್ಲಿನ 
ತೊಂದರೆಗಳು ಮನೆಯಲ್ಲಿನ ಸಂಪರ್ಕ 
ಗಳಲ್ಲಿನ ದೋಷಗಳಿಂದ ಉಂಟಾಗಿರು 
ತ್ತವೆ, ಆದುದರಿಂದ ಟೆಲಿಫೋನ್‌ ವೈರ್‌ 
ಗಳನ್ನು ಅವುಗಳ ಪಾಯಿಂಟ್‌ಗಳಲ್ಲಿ ಬಿಗಿ 
ಯಾಗಿ ಬಂಧಿಸಿ, ಮಾರುಕಟ್ಟೆಯಲ್ಲಿ 
ದೊರೆಯುವ ಟಿಲಿಫೋನ್‌ ಕಾಂಟ್ಯಾಳ್ಟ್‌ 


ಬಾಕ್ಸ್‌ ಅಥವಾ ಸ್ನಗ್‌ ಟಿಲಿಫೋನಿ್‌ 


ia 


 ಪ್ಲಗ್‌ಗಳನ್ನು ಬಳಸಿ, ಇವು ಕಡಿಮೆ 

ಗೆ ಬೆಲೆಯಲ್ಲಿ ಜೊಕಿಯುತ್ತ,ವೆ. 

೨೭. ಬೆಂಕಿ ಆರಿಸುವ ಪುಟ್ಟ ಉಸಕರಣ 
`` ಗಳು ಎಷ್ಟು ದಿನ ಬಾಳಿಕೆ ಬರುತ್ತವೆ? 


ಪ್ರತಿಯೊಂದು ಮನೆಯಲ್ಲೂ ಬೆಂಕಿ 


ಆರಿಸುವ ಉಸಕರಣ ಇರಲೇಬೇಕು. ಇವು 
"''ಸುಮಾರು ಎರಡು ವರ್ಷಗಳವರೆಗೆ 


:-ಬಾಳಿಕೆ ಬರುತ್ತವೆ. ಆನಂತರ ಅವು 
: ತಂತಾನೇ ಖಾಲಿ ಆಗಿರುತ್ತವೆ. 


ಅಡುಗೆ ಮನೆಯ ವಿನ್ಯಾಸದಲ್ಲಿ 
ಗಮನಿಸಬೇಕಾದ ಮುಖ್ಯ ಅಂಶಗಳಾ 
ವುವು? 

"ಒಲೆಯ ಕಟ್ಟಿ ಫ್ರಿಜ್‌, ತೊಳೆಯುವ 


ನ ತೊಟ ಇವು. ಮೂರು ಹತ್ತಿರ ಹತ್ತಿರ 
ನ ವೂ ಗೋಡೆಯಲ್ಲಿನ ಕಪಾಟುಗಳು 


೨೮. 


ಈ ್ಸ 


ಸುಲಭವಾಗಿ ಕೈಗೆ ಎಟಕುವಂತೆ ಇರಲಿ, ' 


| ಸ್ಪೌವ್‌ ಅನ್ನು ಗಾಳಿ ಬೀಸುನೆಡೆ ಇರಿಸ 
--ಬೇಡಿ. ಸಾಕಸ್ಟು ಬೆಳಕು ಅಡುಗೆ ಮನೆ 
` ಯಲ್ಲಿ ಬೀಳುನಂತಿರಲಿ. 


೨೯. ಮೈಕ್ರೋ ವೇವ್‌ ಒಲೆ ಹೆಚ್ಚು 
ಉಸಯೋಗಿಯೇ? 


ಹೌದು. ಅಡುಗೆಯಲ್ಲಿ ಅವು 
ಬಹಳಷ್ಟು ವೇಳೆಯನ್ನು ಉಳಿಸುತ್ತವೆ. 


೩೦. ಕಟ್ಟಿಕೊಳ್ಳು )ಿವ ಮೋರಿಗೆ ಏನು 
ಮಾಡಬೇಕು? 


``'ಮೋರಿಯೊಳಗೆ ಸ್ವಲ್ಲ ಕಾಸ್ಟಿಕ್‌ 


ಭ್‌ ಕಾಕಿ, ಬಿಸಿ ನೀರು ಸುರಿಯ, 
ವ್ಯಾಕ್ಯೂಂಕ್ಸಿ ಕಿ (ನ್‌ ಮೂಲಕ ಗಾಳಿ 


ಪುಸ್ತ ಕ ಪ್ರಷಂಡ- ಮಾರ್ಚಿ, ೧೯೯೮ 


, ಯನ್ನು ಮೋರಿಯೊಳಕ್ಕೆ ಬ್ಲೊ € ಮಾಡ 
"ಬಹುದು. Xs ಮೋರಿ ತೆಕೆದು ' 

ಕೊಳ ದಿದ್ದರೆ ದುರಸಿ, ಮಾಡುವವ 
ರನ್ನು ಕರೆಸಿ. 


೩೧. ಟ್ರಾಕ್‌ ಶೆಲ್ಫ್‌ ಗಳನ್ನು ಬಳಸುವುದು. 
ಸೂಕ್ತವೇ? 
ಹೌದು, ಏಕೆಂದರೆ ನಿಮಗೆ ಬೇಕಾದ ' 
__ ಅಳತೆಗೆ ಅವುಗಳನ್ನು ಫಿಕ್ಸ್‌ ಮಾಡ 
ಬಹುದು. 


೩.೨, ವಿದ್ಯುತ” ಉಪಕರಣಗಳನ್ನು ಹೇಗೆ 
ಸುರಕ್ಷಿತವಾಗಿರುವಂತೆ ಮಾಡ 
ಬಹುದು? 


ಶಾಕ್‌ ಹೊಡೆಯುವುದನ್ನು ತಪ್ಪಿ 
ಸಲು ಅಥವಾ ಓವರ್‌" ಲೋಡ್‌ ಆಗುವು 
ದನ್ನು ತಡೆಯಲು ವಿಶೇಷ ಉಪಕರಣ 
ಗಳನ್ನು-ಉದಾಹರ ಣೆಗೆ: ವಿರಿ 
ಸರ್ಕ್ಯೂಟ್‌. ಜೆ (ಕರಗಳನ್ನು ಬಳಸಿರಿ, 


೩೩. ಸ್ನ ಪ್ರಿತಿಂಗ್‌ ಬಾಗಿಲುಗಳು ಹೇಗೆ 
"ಉಪಯುಕ್ತ? 


ಸ್ಸ ಪಿಡಿಂಗ್‌ ಬಾಗಿಲುಗಳು ಪಕ್ಕಕ್ಕೆ 
ಜಾರುವುದರ ಮೂಲಕ ದಾರಿ ನೀಡು 
ತ್ತವೆ. ಹೀಗಾಗಿ ಚಿಕ್ಕ ಕೊಠಡಿಗಳು 
, ಅಥವಾ ಚಿಕ್ಕ ಒಳ ಓಣಿಗಳಲ್ಲಿ ಇವು 
ಬಹಳ ಉಪಯೋಗಿ. ಏಕೆಂದಕ್ಕೆ ಇವು 
ಗೋಡೆಗೆ ಹೊಂದಿಕೊಂಡಂತೇ ಇರುವುದ 
| ರಿಂದ, ಇವು ಹೆಚ್ಚಿನ ಸ್ಥಳ ಆಕ್ರಮಿಸುವು 
ದಿಲ್ಲ. ಆದಕ್ಕೆ ಮುಂಬಾಗಿಲುಗಳಿಗೆ 
, ಮಾತ್ರ ಈ ಬಾಗಿಲನ್ನು ಅಳವಡಿಸ 
ಬೇಡಿ, 


ಸುಂದರ ಮನೆಗೆ 4೫ ಸೂತ್ರಗಳು 


೩೪. ಮನೆಯನ್ನು 
ಮುಖ್ಯ ನಿರ್ಧಾರನನ್ನು ಹೇಗೆ ತೆಗೆದು 
ಕೊಳ್ಳಬಹುದು? 


ಆ ಮನೆಯಲ್ಲಿ ನೀವು ಎಷ್ಟು ಕಾಲ 
ಇರುತ್ತೀರಿ ಎನ್ನು ವುದನ್ನು ಮೊದಲು 
ಯೋಚಿಸಿ. ಮೂರು ವರ್ಷಗಳಿಗಿಂತಲೂ 
ಕಡಿಮೆ ಕಾಲ ವಾಸವಾಗಿ ಇರುವುದಾದಕೆ 
" ಹೊಡ್ಡ ಮೊತ್ತವನ್ನು ಖರ್ಚು ಮಾಡಿ 
ಮನೆಯನ್ನು ಉತ್ತಮಗೊಳಿಸಜೇಡಿ. 
' ಐದು. ವರ್ಷಗಳಿಗಿಂತ ಹೆಚ್ಚು ಕಾಲ 
ವಾಸಿಸುವ ಸಾಧ್ಯತೆಗಳಿದ್ದಲ್ಲಿ ಹೆಚ್ಚಿನ 

ಮೊತ್ತವನ್ನು ವೆಚ್ಚ ಮಾಡಿದರೂ ಸರಿ, 
: ಅದರ ಪ್ರತಿಫಲ ನಿಮಗೆ ದೊರೆಯುತ್ತದೆ. 


೩೫. ಗೃಹ ಅಭಿವೃದ್ಧಿ ಸಾಲವನ್ನು ತೆಗೆದು 
ಕೊಳು ವುದು ಒಳೆ ೈಯಜೇ? 
ಹೌದು. ಅದರೆ, ನೀವು ಆ ಸಾಲ 


| ವನ್ನು ಹಿಂತಿರುಗಿಸಲು ಬೇಕಾದ 
; ಆದಾಯವನ್ನು ಹೊಂದಿದ್ದ ಕೆ ಮಾತ್ರ. 


ಉತ್ತಮಗೊಳಿಸುವ 


ತಿಕ್ಕ 


ಕಡಿವೊ ಬಡ್ಡಿಯ ಹಣಕಾಸಿನ ಸಂಸ್ಕೆ 
ಗಳಿಗಿಂತಲೂ ನಿಮ್ಮದೇ ಉಳಿತಾಯ 
ಗಳಿಂದ... ಪ್ರಾವಿಡೆಂಟ್‌ ಫಂಡ್‌, 
ಫಿಕ್ಸೆಡ್‌ ಡಿಪಾಜಿಟ್‌ ಇತ್ಯಾದಿ. ಹಣಿ 
ಎರವಲು ಪಡೆಯಿರಿ. 


ಮನೆಯನ್ನು ಉತ್ತಮಗೊಳಿಸುವ 
ವೆಚ್ಚ ವರ್ಷದಿಂದ ವರ್ಷಕ್ಕೆ ಹೆಚ್ಚು 
ತಲೇ ಇರುತ್ತದೆ. ಆದುದರಿಂದಲೇ ಈ 
ವಿಷಯದಲ್ಲಿ ಹೆಚ್ಚಿನ 'ಕಾಲಹರಣ 
ಮಾಡುವುದು ಉಚಿತವಲ್ಲ. ಮಾನೆ 
ಯನ್ನು ಉತ್ತಮಗೊಳಿಸಲು ಒಳ್ಳೆಯ 
ಮಾಲನ್ನು ಬಳಸಿರಿ. ಕಂಟ್ರಾಕ್ಟಂ್‌' 
ಅಥವಾ ಕೆಲಸಗಾರರ ಬಳಿ ಚೌಕಾಸಿ 
ಮಾಡಿ, ಖರ್ಚನ್ನು ಆದಷ್ಟೂ ಕಡಿವೊ 
ಮಾಡಿ. ಸಃ 

ಸಾಲ ಪಡೆಯುವಾಗಲೂ ಅಷ್ಟೇ. 
ಕಂಸನಿಯ ನೀತಿ ನಿಯಮಗಳನ್ನು 
ಎಚ್ಚರಿಕೆಯಿಂದ ಓದಿ ಅರ್ಥ ಮಾಡಿ: 
ಕೊಂಡು, ಕರಾರಿಗೆ ಸಹಿ ಮಾಡಿ, 


ನಿಜನುಲ್ಯವಿರು ವ ಯಾವುದೂ ವತಿಹತ್ತಾ ೬ ₹30ಕ್ರೆಯಿತಿಂದೆ ಇಲ್ಲವೆ ಕರ್ಶವೈ 

ಪ್ರಜ್ಞೆ )ಂಡ ಉದ್ಭೆ ವಿಸದು ; ಬದಲತ, ಮನಸ್ಕರ ಮುತ್ತ ವಸ್ತುಗಳ ಬಗೆಗಿನ 
೬! 

ಪ್ರೀತಿ ನುತ್ತು ನಿಸ್ಮೆ ಗಳಿಂದ ಮಾತ್ರೆ ಹೊನ್ನ್ಮೀತು. 


—ಏನ್‌ಸ್ಸೈ, ಸ್‌ 


ಪುಸ್ತಕ ಪರಿಚಯ 


ಸಸ್ಯ ಪುರಾಣ (ಬಿಡಿ ಲೇಖನಗಳು) -- 
್ರಕಾಶನ. ೧೨೮ ಹಾ. ೩೫ ಗಳ 


ಪ್ರ: ನವಕರ್ನಾಟಕ ಸ 


ಈ ಪುಸ್ತಕದ ರಕ್ಷಾ ಕನಚ ಸುಂದರ 
ವಾಗಿದೆ. ಸಹಜವಾಗಿ ಕವಚದ 
ಸಾಲೃನೆಯ ಪುಟನನ್ನು ಮೊದಲು ಓದಿದೆ. 
ಅಲ್ಲಿ ಪುಸ್ತಕದ ಮತ್ತು ಲೇಖಕರ ಬಗ್ಗೆ 
ಪ್ರಕಾಶಕರು ಬರೆದಿದ್ದಾರೆ. ಕೊನೆಯ 
ವಾಕ್ಯ ಹೀಗಿದೆ..“ಇದರಿಂದ (ಈ ಪುಸ್ತಕ 
ದಿಂದ) ಓದುಗರಿಗೆ ಕಾನ್ಯ ಭಾಸವೂ ಆಗು 
ತ್ತದೆ. ಸಸ್ಯ ಶಾಸ್ತ್ರದ ಸರಿಚಯವೂ ಆಗು 
ಶ್ರದೆ.” 

“ಹಿಂದಿನ ಕನಿಗಳು ತಮ್ಮ ಕಾವ್ಯಗಳಲ್ಲಿ 
ಬಹಳಷ್ಟು ಸಸ್ಯಗಳನ್ನು ಹೆಸರಿಸಿದ್ದಾ ಕೆ 
ಆದಕೆ ಈ ಹೆಸರುಗಳು, ವರ್ಣನೆಗಳೆಲಾ 
ಕನಿ ಸಮಯವಾಗಿನೆಯೇ ಹೊರತು ಆ ಸಸ್ಯ 
ಗಳ ಅನನ್ಯತೆಯ ಸರಿಚಯ ಕವಿಗಳಿಗಿಲ್ಲ” 
ಎಂಬ ಅಭಿಪ್ರಾಯವನ್ನು ಹೊಂದಿದವರಾಗಿ 
ಬಿ. ಜಿ. ಎಲ್‌. ಸ್ವಾಮಿಯವರು ಹರಿಹರ, 
ಪಂಪ, ಬಸವಣ್ಣ ನನರ ಕಾವ್ಯಗಳಲ್ಲಿ ಬರುವ 
ಸ ಸ್ಯ ಗಳನ್ನು ಕಾವ್ಯಾತ್ಮಕವಾಗಿಯೂ 
ವೈಜ್ಞಾ ನಿಕವಾಗಿಯೂ ಪರಿಚಯಿಸಲು ಈ 
ಪುಸ್ತಕದಲ್ಲಿ ಪ್ರಯತ್ನಿ ಸಿದ್ದಾರೆ. ಇದರಲ್ಲಿ 
೯೫ ಸಸ್ಯಗಳ ಶಾಸ್ತ್ರೀಯ ಹೆಸರುಗಳನ್ನೂ 
ಕೊಟ್ಟು ವಿನರಿಸಲು ಶ್ರಮಿಸಿದ್ದಾರೆ. ಆದರೆ 
ಕಾವ್ಯ, ವಿಜ್ಞಾನ, ಎರಡೂ ದೃಷ್ಟಿ 
ಗಳಿಂದಲೂ ಇಲ್ಲಿ ಸಸ್ಯಗಳು ಸಮೃದ್ಧವಾಗಿ 


ಶೇ ಜಿ: ನಲ್‌ ಸ್ವಾಮಿ; 


ದೃಸ್ಟಿಗೊಂಡಿಲ್ಲ. ಔಷಧ, ಆಹಾರ, 


ಅಲಂಕಾರ, ಮರವಾಗಿ, ಹೂವಾಗಿ, ಕಾಯಿ 
ಹಣ್ಣು ಗಳಾಗಿ ಸಸ್ಯದ. ಗುಣವಿಶೇಷಗಳು, 
ಸಸ್ಯಗಳ ವಂಶಾಭಿವ ದ್ಧಿ ಮಣ್ಣು, ಹವಾ 
ಗುಣ ಇತ್ಯಾದಿಯಾಗಿ ಸಸ್ಯಗಳ. ಗುಣ 
ವಿಶೇಷಗಳನ್ನು ಸರಿಯಾಗಿ, ಆಳವಾಗಿ 
ಅಧ್ಯಯನಾತ್ಮಕವಾಗಿ, ಆಕರ್ಷಕವಾಗಿ, 
ಪರಿಚಯಿಸಿದ ಸದ ಸಂಚಯದಿಂದ ನಮ್ಮ 
ತಿಳಿವಳಿಕೆ ಹೆಚ್ಚಾಗುವುದಿಲ್ಲ. ಕಡ್ಲೆ ಹಿಟ್ಟು, 
ಸಕ್ಕರೆ, ತುಪ್ಪಗಳನಿ ಸಮಪಾತದಲ್ಲಿ ಬೆಂದರೆ 
ರುಚಿಯಾದ ಮೈ ಸೂರುಪಾಕು ಆಗುತ್ತದೆ. 
ಪಾತ ಸರಿಯಾಗಿಲ್ಲನೆಂದು ಆಮೇಲೆ ಸಕ್ಕಕ್ಕೆ 
ತುಪ್ಪಗಳನ್ನು ಮೇಲಿಂದ ಉದುರಿಸಿದರೆ 


ಹೇಗಾದೀತು? ಸಕ್ಕರೆಯೂ ರುಚಿಯೆ. 
ಶುಪ್ಪವೂ ರುಚಿಯೆ, ಹಾಗಾಗಿದೆ ಇಲ್ಲಿಯ 


ಕಾವ್ಯ ವಿಚಾರಗಳು. ಹಲವಾರು ಕಾವ್ಯ 
ಗಳನ್ನು ಓದಿದ್ದು ಈ ಪುಸ್ತಕದಲ್ಲಿ .ವೈಕ್ತ, 
ವಾಗುತ್ತದೆ. ಆದರೆ ಯಾವುಜೀ ಕಾವ್ಯದ 
ಸರಿಚಯ ಇದರಲ್ಲಿ ಆಗುವುದಿಲ್ಲ. ಹಿನ್ನೆಲೆ, 
ಮುನ್ನೆಲೆಗಳಿಲ್ಲಜಿ ಕಾವ್ಯ ತುಣುಕುಗಳನ್ನು 
ತುರುಕುವುದರಿಂದೆ ಪ 1, ಯೋಜನವಾಗು 
ವುದಿಲ್ಲ. 

ಸಸ್ಯಗಳ ಬಗ್ಗೆ ಶಾಸ್ತ್ರೀಯ ಅಧ್ಯಯನ 
ಎಂದು ಹೇಳುವಾಗ ಲೇಖಕರ ಧಾಟಿಯಲ್ಲಿ 
ದಾನಿನಾನುತನ (ಸುಪೀರಿಯಾರಿಟಿ 
ಕಾಂಸೆ ಕ್ಸ್‌) ಕಾಣುವುದು. ಸಸ್ಯಗಳು 


ಪುಸ್ತಕ ಪರಿಚಯ 


ನಮ್ಮ ಅಧ್ಯಯನದಿಂದಾಗಿ ಶ್ರೆ (ಸ್ತ್ರ ನಾಗು 
ವನಿ ನಾವು ಅವುಗಳ ತ್ರೆ ಷ್ಠ ತೆಯನ್ನು 
ಅರಿಯುವ ಪ್ರ ಯತ್ನ ಮಾತ್ರ, ಶಾಸ್ತ (ಯೆ 
ಹೆಸರನ್ನು ಕೊಟ ದ್ದರಿಂದ, ಹೂವು “ಹೆಣ್ಣು 
ಗಳನ್ನು ಒಂದು ಮರ್ಜಿಯೊಳಗೆ ವರ್ಗೀೀಕರಿ 
ಸಿದ್ದ ರಿಂದ ನಾವು ಹಿಂದಿನ ಕವಿಗಳಿಗಿಂತ 
ಸಸ್ಯಗಳ ಬಗ್ಗೆ ಹೆಚ್ಚು ತಿಳಿದಿದ್ದೆ "ವೆಂಬುದು 
ಭ್ರ ಮೆ ಎನಿಸುತ್ತ ಕಿ” ಇಂದಿನಂತೆ ವಿಜ್ಞಾ ನ 
ವಿರಲೀ, ಸಾಹಿತ್ಯವಿರಲೀ, ಅಂದು ಜೀನನ 
ವನ್ನು ಬಿಟ್ಟ ಹೊಸ ವಿಭಾಗಗಳಿರಲಿಲ್ಲ. 
ಅವರು ಸಸ್ಯಗಳೊಂದಿಗೆ ಸಹಬಾಳೆ ಗ ನಡೆಸಿ 
ದವರು. ಜೀವನೋತ್ಸಾಹದ ಆಧಿತ್ಯದಲ್ಲಿ 
ಅಂತಃಸ್ಫೂರಣೆಯಿಂದ ಬರೆದವರು. 
- ಈಗಲೂ ಹಳಿ ಕೈಯ ಮೂಲೆಗೆ ಹೋಗಿ. 
ಮಣ್ಣಿ ನಮ ಕೃ ಳನ್ನು ತಮ್ಮುದಾದ 
ವೈಜ್ಞಾ ನಿಕ ಜ್ಞಾ ನ ವನ್ನು ಬದಿಗಿಟ್ಟು 
ಮಾತನಾಡಿಸಿ. ಅಲ್ಲಿರುವ ಜ್ಞಾ ನಭಂಡಾರ 
ವನ್ನು ಗುರುತಿಸಿ. ಸಾವಿರಗಟ್ಟಲೆ ಸಸ್ಯ 
ಗಳನ್ನು ಗುರುತಿಸಿ. ಅವುಗಳ ವೈಭನವನ್ನು 
, ಹೇಳುವ ಶ್ರೀಮಂತರು. 

ಪುಟ ೨೨ರಲ್ಲಿ ಚೂತ ಎಂದರೆ ಮಾವಿನ 
ಬಗ್ಗೆ ಮಾತನಾಡಿದ್ದಾರೆ. ಹರಿಹರನು 
ಹೂಮಾಲೆ ಹೆಣೆಯಲು “ಬಾಲಚೂತದ? 
ಕೆಳಗೆ ಕುಳಿತುಕೊಂಡನಂತೆ. ಇಲ್ಲಿ ಬಾಲ 
ಚೂತ ಎಂದರೆ ಸಣ್ಣ ಮಾವಿನ ಮರ ಎಂದು 
ಅರ್ಥವಲ್ಲ. ಹೊಸದಾಗಿ ಚಿಗುರಿದ ಮಾವು 
ಎಂಬುದು ತಾತ್ಪರ್ಯ ಎಂದು ಲೇಖಕರು 
ವಿವರಿಸಿದ್ದಾ ಕೆ, ಇಂಥಾ ಸೃಜನಾತ್ಮಕ 
ವಿಶ್ಲೆ ಷಣೆಗಳೇ ಪುಸ್ತಕ ಪೂರ್ತಿ ಇರು 

ತ್ತಿದ್ದ ಕೆ, ಅವು ಹಂತಹಂತವಾಗಿ ಬೆಳವಣಿಗೆ 
ಗೊಂಡಿದ್ದರೆ ಎಷ್ಟು ಚೆನ್ನಾಗಿತ್ತು 


ಎಂದೆನಿಸಿತು. 


4 


ಈ ಪುಸ್ತಕದಲ್ಲಿ ಸೊಗಸಾದ ರೇಖಾ 
ಚಿತ್ರಗಳಿವೆ ಎಂದು ಪ್ರಕಾಶಕರು ತಿಳಿಸಿ 
ದ್ದಾರೆ. ಸೊಗಸಾಗಿವೆ ವಿಜ ಆದರೆ ಯಾಷೆ 
ಚಿತ್ರವೂ ಆ ಗಿಡವನ್ನು ಪರಿಚಯಿಸುವ 
ಸಹಜತೆಯನ್ನು ಹೊಂದಿಲ್ಲ. ಹರಿಹರನನ್ನ್ನಿ 
ದಾಟಿ ಪಂಪನ ವಿಷಯ ಕ್ಕ ಬಂದಾಗ 
ರೇಖಾಚಿತ್ರಗಳಿಲ್ಲ. ಆದರೆ ವಿಷಯ ಮೊದಳಿ 
ನದಕ್ಕಿ ಂತ ಮೇಲ್ಮ ಟ್ವದಲ್ಲಿದೆ. 

ಪು ೫೦ರಲ್ಲಿ pe ಕನಿಯ ರಾಜ 
ಮಾರ್ಗವನ್ನು ತೊರೆದು ಸಾಮಾನ್ಯನತಿ 
ನಡೆಯುವ ರಸ್ತೆಯನ್ನು ಹೊಕ್ಕಿ ದಾ ಫೆ”. 
ಎಂದಿದ್ದಾ ಕ್ಕ, ಈ ಹೇಳಿಕೆಗೆ ಸಹಸ ಕೊಟ್ಟ 
ನಿನರಣೆ” ಹೀಗಿದೆ -“ಖಾಂಡವೆ ವನದಲ್ಲಿ 
ಬೆಳೆಯುವ ಗಿಡ ಮರಗಳ ಸಟ ಯನ್ನು 
ತಿಳಿಸಿ ಇಷ್ಟೆಲ್ಲಾ ಸಸ್ಯಗಳು ಒಂದೇ ಕಡೆ 
ಬೆಳೆಯಲಾರವು. ಸಸ ) ಶಾಸ್ತ್ರೀಯವಾಗಿ 
ಒಂದೊಂದು ಸಸ್ಯಗಳ ಗುಣಧರ್ಮ ಬೇಕೆ 
ಬೇರೆ. ಮಳೆಯ ಪ್ರಮಾಣಕ್ಕೆ ಸರಿಯಾಗಿ 
ಸಸ್ಯಗಳು ಇರುತ್ತವೆ. ಹಾಗಾಗಿ ಸಂಪನತಿ 
ತನಗೆ ಗೊತ್ತಿರುವ ಎಲ್ಲಾ ಗಿಡಗಳ ಹೆಸರೆ 
ಗಳನ್ನು. ಖಾಂಡನವನದಲ್ಲಿ ವರ್ಣ ನೆ 
ಎಂಬ ಸಂಪ ಕ್ರದಾಯಕ್ಕೆ ಬದ್ದೆ ನಾಗಿ ತುರುಕಿ 
ದಾನೆ.” 

ಈ ಹೇಳಿಕೆ ಸಮಂಜಸವಾಗಿ ಕಾಣು 
ವುದಿಲ್ಲ, ಯಾಕೆಂದರೆ ಅಂದಿನ ಕಾಲ, ಗುಣ 
ಈಗ ಇರಬೇಕಾಗಿಲ್ಲ ಆಗಿನ ಮಳೆಯ 
ಸಿ ಕ್ಷಯೇ ಈಗ ಇದೆ ಎಂದು ಹೇಳಲಾಗು 
ವುದಿಲ್ಲ. ಸಾ ಎಭಾನಿಕವಾಗಿ ನೂರಾರು ಜಾಕಿ 
ಸಸ್ಯಗಳು ನದೇ ಜಾಗದಲ್ಲಿ ಬೆಳೆಯದಿಕೆ. 
ಬಹುದು. ಆದರೆ ಉಡ್ಡೆ (ಶೆ ಪಟ್ಟ ರೆ ಬೆಳೆಸಲ 
ಸಾಧ್ಯ ವಿದೆ ನನ್ನ ಕೋಟದಲ್ಲಿ ‘tne 
ದೀದ ಕನ್ಯಾಕುನಾರಿನರಿಗಿನ ಸಾವಿರಾರು 


ಕಶಿ 


ಸಸ್ಯ ವೈವಿಧ್ಯಗಳನ್ನು ಆಸಕ್ಕಿಗಾಗಿ ಬೆಳೆದಿ 
ದ್ದೇನೆ. ಇಂಥಾ ಆಸಕ್ತಿ, ಪ್ರಕೃತಿಯ 
ಕುರಿಶಾಗಿ ಪ್ರಯೋಗ ಅಂಡು ಖಾಂಡವವನ 
ದಲ್ಲಿ ನಡೆದಿಲ್ಲನೆಂ ದು ಹೇಳಲು ನಮಗೆ 
ಹಕ್ಕಿಲ್ಲ. ಖಾಂಡವವನ ಔಷಧೀಯೆ ವನ 
ವೆಂದೇ ವಿವರಣೆ. ಅಗ್ನಿಯ ಮಾಂದ್ಯ 
ಕೋಗ ಪರಿಹಾರಕ್ಳಾಗಿಯೇ ಅದನ್ನು 
ಸುಡಲಾಗಿದೆ. ಅದು ನೈಸರ್ಗಿಕ ಅರಣ್ಯ ಲ್ಲ. 


ಪುಟ ೧೨೧ರಲ್ಲಿ ಬಸವಣ್ಣ ನವರ ವಚನ 
—“ಮೆಸಿಯ "ಹೂಸ ನೇರಲ ಹೆಣ್ಣು 
ಮಾರುವಂತೆ” ಜನರ ನೋಸದ ಮನೋ 
ವೃತ್ತಿ ಯನ್ನು ವಿವರಿಸುವ ಬಸವಣ ನನ್ನು 
ಸರಿಸಲು ಬಿ. ಜಿ. ಎಲ್‌. ಸಾ "ಮಿಯ 
ವರು ಕೊಟ್ಟಿರುವ ಆಧುನಿಕ ಉದಾಹರಣೆ 


೫ 3 


ಪುಸ್ತ ಕ ಪ್ರಪಂಡ-ಮಾರ್ಟ, ೧೯೯೪ 


ಭಯ ಹುಟ್ಟಿಸುವಂತಿಜಿ “ಬೆಂಗಳೂರು 
ತರಕಾರಿ ಮಾರುಕಟ್ಟೆಯಲ್ಲಿ ಟೊಮೆಟೋ 
ಕಾಯಿಗಳ ರಾಶಿ ಒಂದು ಕಡೆ. ಇನ್ನೊಂದ 
ಕಡೆ ಹಣ್ಣಿನ ರಾಶಿ. ಪಕ್ಕದಲ್ಲಿರುವ 
ಪಾತ್ರೆಯಲ್ಲೊಂದು ದ್ರಾವಣ. ಬಟ್ಟೆಯಲ್ಲಿ 
ಅದ್ದಿ ಕಾಯಿಯನ್ನು ಒರಸಿದ ಮರುಕ್ಷಣ 
ದಲ್ಲಿ ಕಾಯಿ ಟೊಮೆಟೋ ಹಣ್ಣು! ಈ 
ಮ್ಯಾಜಿಕ್ಕಿಗೆ ಮೊಸ ಕ್ರೈ ವಿಜ್ಞಾನ 
ಸಹಕಾರಿ. ಎರಿತ್ರೋಸಿನ್‌ ಎಂಬ ಅಂಟಿ- 
ಬಯೋಟಕ್‌ನ್ನು ಸೀಮೆಎಣ್ಣೆಯಲ್ಲಿ ಹಾಕಿ. 
ಸವರಿದರೆ ಈ ಮಾಯೆ ತಲೆನೋರುವುಡು.* 
ಇಂಥಾ ವಿಶಿಷ್ಟ ವಿಸ್ತಾರೆ ಪುಸ್ತಕದ 
ಎಲ್ಲಿಡೆ ಇರುತ್ತಿದ್ದ ರೆ? ಎಂದಂದೊ 
ಕೊಳ್ಳುತ್ತಾ ಓದಿ ಮುಗಿಸಿದೆ. 


ಎ. ಪಿ. ಚಂದ್ರಶೇಖರ 
"ಇಂದ್ರಪ್ರಸ್ಕ' 

ಸಾನಯವ ಫಾರ್ಮ೯ ಮತ್ತೆ ನರ್ಸಕಿ 
ಕಳಲನಾಡಿಗ್ರಾಮ, ಉದ್ಭೂರು ಅಂಚೆ 
ಮೈೈಸೂರಂ-೫೭೦೦೦೮ 


೫ x 


ಬಜ್ಜದೋಕಳಿ: (ವಿವಿಧ ಭಾಷೆಗಳ ವಿಶಿನ್ಟ ಅನುವಾದಿತ ಕಥೆಗಳು) 


ಅನು: ದು. ನಿಂ, 
"ಕಾದಂಬರಿ', ಸೋಸುವಾರನೇಟ, 
ಕೋಟಿ ಜಲ್ಲೆ. 


'ತ್ರಿ! ದು. ನಿಂ. ಬೆಳಗಲಿ ಅವರು ವಿನಿಧ 
ಭಾಷೆಗಳ ವಿಶಿಸ್ವ್ಯ ಕತೆಗಳನ್ನು ಆಯು 
ಕೊಂಡು ಕನ್ನ ಡಕ್ಕೆ "ಬಣ್ಣ | ಡೋಕುಳಿ 
ಹೆಸರಿನಲ್ಲಿ ಅನುವಾದಿಸಿಕೊಟ್ಟಿರುವ ಕತಿ 
ಇದು, ಪ್ರೆಂಚ್‌, ಉರ್ದು, ಹಿಂದಿ 


ಬೆಳಗಲಿ; ಪ್ರ: ವಿಶ್ವ ತಾಗಿ ಸಾಹಿತ್ಯ ಮಂಟಪ, 


ಬನಹಟ್ಟಿ ೫೮೭೩೧೧, ಬಾಗಲ 


ಇಂಗ್ಲಿಷ", ಮರಾಠಿ, ರಶಿಯನ್‌ ಭಾಷೆಗಳ 
ಹೆಸರಾಂತ ಕತೆಗಾರರ ಕಥೆಗಳನ್ನು 
ಕನ್ನ ಡಕ್ಳೆ ಅನುವಾದಿಸಿಕೊಟ್ಟು ಇತರೆ. 
ಜಲ ಜನಜೀವನಗಳ ಸೋಡ ಮಾಡಿ 
ಕೊಟ್ಟಿದ್ದಾ ರೆ. ಅನುವಾದಕರು ಹೇಳುವಂತೆ 


ಪುಸ್ತ ಕ ಸರಿಚಯ 


"ಹಿಂದಿಯಲ್ಲಿ ಅನುವಾದಗೊಂಡ ಇತರ 
ಭಾಷೆಗಳ ಕತೆಗಳನ್ನೇ ಕನ್ನಡಕ್ಕೆ 
ಭಾಷಾಂತರಿಸಿದ್ದೆ "ನೆ. ಮೂಲ ಲೇಖಕರಿಗೆ 
ನ್ಯಾಯ ಸಿಗಬೇಕಾದರೆ, ಅದೇ ಮೂಲ 


ಭಾಷೆಯಿಂದ ಅನುವಾದಗೊಳ ಬೇಕೆಂಬ 
ವಾದವೇನೋ ನಿಜ, ಆದರೆ ವಿಶ ದ ಹಾಗೂ 


ಭಾರತೀಯ ಎಷ್ಟು ಭಾಷೆಗಳನ್ನು ಒಬ್ಬ 
ಲೇಖಕ ಅರಿಯಲು ಸಾಧ್ಯ?” ಎಂಬ 
ಮಾತನ್ನೂ ವಿನಮ್ರವಾಗಿ ಹೇಳುತ್ತಾ 
ತಮ್ಮ ಅನುವಾದಿತ ಕತೆಗಳು ಮೂಲಕ್ಕೆ 
ಚ್ಯುತಿಬರದಂತೆ ಪಡಿಮೂಡಿವೆ. ಎಂಬು 
ದನ್ನು ತಿಳಿಸಲೆತ್ತಿಸಿದ್ದಾರೆ. 

ಈ ಹತ್ತು ಕತೆಗಳಲ್ಲಿ ಕಾಣ ಬರುವ 
ವಸ್ತು ವಿಭಿನ್ನವಾದುದು. ಸಮಾಜದ 
ವಿವಿಧ ಸ್ಮರಗಳಲ್ಲಿ ಕಂಡು ಬರುವ 
ಮೋಸ, ವಂಚನೆ, ಕಟ್ಟುಕಟ್ಟಳ್ಳೆ ಅಜ್ಞಾನ 
ವಿನೋದ, ಸಮಯಸಾಧಕತನ, ವರ್ಣ 
ವ್ಯವಸ್ಥೆಯ ದಬ್ಬಾಳಿಕೆ ಇತ್ಯಾದಿ ಅಂಶ 
ಗಳನ್ನು ಈ ಕತೆಗಳಲ್ಲಿ ಗುರುತಿಸುವುದರ 
ಜೊತೆಗೆ ಒಂದೊಂದು ಕತೆಗಳೂ ಕೂಡ 
ಓದುಗರನ್ನು ತಮ್ಮೆಡೆಗೆ ಸೆಳೆದುಕೊಳು } 

ವಲ್ಲಿ ಯಶಸ್ವಿಯೆನಿಸಿನೆ. "ಬಂಗಾರ ಕೂದ 


44 


ಲಿನ ಹುಡುಗಿ” ಕತೆ ಕೊನೆಯವರೆಗೂ 
ಕುತೂಹಲ ಹುಟ 3 ಸಿಕೊಳುತ್ತ ಲೇ ಹೋಗಿ 
ಫೌಲೆರಾಯ್‌ ಸ್ಥಿತಿಯ ನ್ನು ಕಂಡು 
ಮರುಕಹುಟ್ಟಿ ಸತೊಡಗುತ್ತದೆ. ಕಂದಾ 
ಚಾರಕ್ಕೆ ಬಲಿಯಾಗಿಸುವ ಓರ್ವ ಬಡ 
ಮಹಿಳೆಯ ಕತೆ "ಅನರಾಧಿ'ಯಲ್ಲ ನೈಜ 
ವಾಗಿ ಮೂ ಡಿ ಬಂದಿದೆ. ಹಾಗೆಯೇ 
"ಟ್ರೈಂಬಾಂಬ್‌' ಕತೆಯಲ್ಲಿ "ಹೆದರಿಕೆ' 
ಹುಟ್ಟಿ ಸುತ್ತಲೇ ಕ್ಷಣಕಾಲ ಗೊಂದಲಹುಟ್ಟ 
ಸುವ, ಸಣ್ಣ ಸಮಸ್ಯೆಯ ನಿವಾರಣೆ ಬಗ್ಗೆ 
ಅಧಿಕಾರಸ್ಥರನ್ನು ಹೇಗೆ ತಳಮಳಗೊಳಿಸ 
ಬಹುದೆಂಬ ಚಿತ್ರಣನಿದೆ. ಅಜ್ಚಾ ನದಲ್ಲೇ 
ಇರುವ ವಿಶಾ ಎಸಗಳಿಗೆ "ಸೆಕ ಬಗ್ಗೆ ಹೇಗೆ 
ಅರಿನಿರಬೇಕೆಂಬುದನ್ನು "ಅಪರಿಚಿತೆ' ಕತೆ 
ಯಲ್ಲಿ ಚಿತ್ರಿಸಲಾಗಿದೆ ಗ್ರಾಮೀಣ 
ದಲಿತರ ಒಂದು ಅಸಹಾಯಕ ಜೀವಂತ 
ಚಿತ್ರಣ "ಠಾಕೂರರ ಬಾನಿ'. "ಮೋಜಿ- 
ನಾಟ' ಕತೆ ಒಂದು ನಗೆಯ ಪ ಸಂಗವನ್ನು 
ಸೊಗಸಾಗಿ ಪ್ರತಿಬಿಂಬಿಸುತ್ತದೆ. ಒಟ್ಟಿನಲ್ಲಿ 
"ಬಣ್ಣ ದೋಕುಳಿ' ಕನ್ನಡಕ್ಕೆ ಅನುವಾಡ 
ಗೊಂಡಿರುವ ಉತ್ತಮ ಕತೆಗಳ ಸಣ್ಣ ಕತೆ 
ಗಳ ಸಂಕಲನ ಎನ್ನ್ನಲಡ್ಡಿ ಯಿಲ್ಲ. 


ಜೀನಹಳ್ಳಿ ಸಿದ್ಧಲಿಂಗಪ್ಪ 
೩೮೪, ೧೪ನೇ ಮುಖ್ಯ ರಸ್ತೆ 
ಸರಸ ತಿಪುರೆಂ, ನೆಕ್ಕಿ ಸೂರು ೯ 


2೬೮5%98ತಿಗಿಸತ ಸತತ ಅಗರ್‌ 3 
wR 
ಓದುಗರ ಅನಿಸಿಕೆ 
ಕ್ರಾ 


ರ್ಟ ್ಪ್ಕಕ 


ಮಾನ್ಯಕೇ, 
ಅನೇಕ ದಿವಸಗಳಿಂದ ಪುಸ್ತಕ ಪ್ರಪಂಚ ಓದುತ್ತಿದ್ದೆ (ನೆ. ಈ ಸಲದ ಸಂಚಿಕೆ 
ಯನ್ನು ಓದಿ, ನನ್ನ ಅಸಿಸಿಕೆಗಳನ್ನು ತಮಗೆ ತಿಳಿಸಬೇಕೆಂದು ನಿರ್ಧರಿಸಿ 
ಬರೆಯುತ್ತಿದ್ದೇನೆ. 


ಈ ಸಂಚಿಕೆಯಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಬರೆದ ಲೇಖನಗಳೂ ಮೆಚ್ಚು 
ನಂಥವನಿನೆ. 


ಅದರಲ್ಲಿಯೂ ಶ್ರೀ ದೇಜಗೌ ಅವರ ಬರವಣಿಗೆ ಅತ್ಯಂತ ಪ್ರಶಂಶನೀಯ 
ವಾದುದು. ಅನರ ಸಂಪಾದಕೀಯಗಳೇ ಸಾಕು, ಪುಸ್ತಕ ಪ್ರಪಂಚವನ್ನು 
ಶಾಶ್ವತವಾಗಿ ಉಳಿಸಲು. ಅವರ ಹದವರಿತ ಅನುಭವಪೂರ್ಣ ಬರವಣಿಗೆ, 
ವಿಷಯದ ವಿಶ್ಲೆ (ಷಣೆ, ಎಲ್ಲದಕ್ಕೂ ಹೆಚ್ಚು ನಿರೂಪಣೆ ತುಂಬಾ ಜಿನ್ನಾಗಿರು 
ತ್ತವೆ. ಅವರ ಸಂಪಾದಕೀಯವನ್ನು ಓದಿದಾಗಲೆಲ್ಲ ಶ್ರೀ ಸಂತೋಷಕುಮಾರ 
ಗುಲ್ವಾಡಿಯನರು "ತರಂಗ'ದ ಸಂಪಾದಕೀಯ ಲೇಖನಗಳನ್ನು ಪ್ರತ್ಯೇಕ 
ಪುಸ್ತಕವನ್ನಾಗಿ ಭಾಗ-೧, ಭಾಗ-೨ ಎಂದು ಪ್ರಕಟಸಿದುದು ನೆನಪಾಗು 
ತಡೆ, ಅವು ಓದುಗರಿಗೆ ಅನುಕೂಲವಾಗಿವೆ. 

ಅದಕ್ಕೆ, ಶ್ರೀ ದೇಜಗೌ ಅನರ ಅಮೂಲ್ಯವಾದ ಸಂಪಾದಕೀಯಗಳನ್ನು 
ಪುಸ್ತಕ ರೂಪದಲ್ಲಿ ಪ್ರಕಟಿಸುವುದು, ಕನ್ನಡ ಸಾರಸ್ವತ ಲೋಕಕ್ಕೆ ಉಪಕಾರ 
ಮಾಡಿದಂತಾಗುವುದು. 


"ಉಪಾಧ್ಯಾಯರ ದಿನ-_ಒಂದು ವಿನೇಚನೆ'ಯಲ್ಲಿ ಶಿ ಕ್ಷಣದ ನೂಲಧ್ಯೇಯ 
ಮತ್ತು ಶಿಕ್ಷಕರ ಕರ್ತವ್ಯದ ಬಗ್ಗೆ ತುಂಬಾ ಚೆನ್ನಾಗಿ ನಿರೂಸಿಸಲಾಗಿದೆ. 
"ನಿಯಮ ಉಲ್ಲಂಘನೆ' ಬಹಳ ಹೃದಯಸ್ಪರ್ಶಿಯಾಗಿದೆ. 


ಒಟ್ಟಿನಲ್ಲಿ ಪುಸ್ತಕ ಪ್ರಸಂಚದ ಗುಣಮಟ್ಟ ದಿನೇ ದಿನೇ ಹೆಚ್ಚು ತಿ ರುವುದು 
ಸಂತೋಸದ ವಿನಯ. 


ಗೌರವಪೂರ್ವಕವಾಗಿ 
ತಮ್ಮ ವಿಶ್ವಾಸಿ 
ಮೈಸೂರು ಮಾಧವರಾವ್‌ ಮುಧೋಳ* 


ಓಹುಗರ ಅನಿಸಿಕೆ 


ಮಾನ್ಯಕೇ 


ಸರಿಸುಮಾರು ೬ ದಶಕಗಳ ಹಿನ್ನೆ ಲೆಯುಸಿಳ | "ಪುಸ್ತಕ ಪ್ರಸಂಚ'ದಲ್ಲಿ ಪ ಕಟ 
ವಾಗುವ ಲೇಖನಗಳ ವಸ್ತು, ವಿಷಯ, ಭಾಸೆ, ಚಿತ್ರ, ಆಶಯಗಳಲ್ಲಿ 
ಶುಚಿ ಶುದ್ಧತೆಯನ್ನು ಕಾಯ್ದುಕೊಂಡಿರುವುದಕ್ಕೆ ಹೆಮ್ಮೆ ಎನಿಸುತ್ತದೆ. 
ಮಹಿಳೆಯರನ್ನು ಕುರಿತ ಬರಹಗಳು ಹಾಗೂ ಮಹಿಳಾ ಲೇಖಕಿಯರನ್ನು 
ಪ್ರೋತ್ಸಾಹಿಸುತ್ತ ರುವುದನ್ನು ಪ್ರತಿ ಸಂಚಿಕೆಯಲ್ಲೂ ಗಮನಿಸು 
ತ್ತಿದ್ದೇನೆ, ಇದು ನಿಜಕ್ಕೂ ಆರೋಗ್ಯ ಪೂರ್ಣ ಬೆಳವಣಿಗೆ, ಈ ಬಗ್ಗೆ ನನ್ನ 
ಅಭಿನಂದನೆಗಳು. 

ಜನವರಿ ೯೮ ನೇ “ಪುಸ್ತಕ ಪ ಸ್ರಹಂಚ'ದಲ್ಲಿ ಪ್ರಕಟವಾದ ಶ್ರೀ ಮಾಧವರಾವ್‌ 
ಮುಧೋಳ" ರವರ "ಎಚ್ಚರಿಕೆಯ ಅಗ್ನಿ ಪರೀಕ್ಷೆ' ಒಂದು ಉತ್ತಮವಾದ 
ಅನುವಾದ ಲೇಖನ. ಮದರ" ತೆಕೆಸಾರವರ ಜೀವನ ಸಾಧನೆಗಳನ್ನು 
| ಪರೋಕ್ಷವಾಗಿ ವ್ಯಕ್ತಪಡಿಸುತ್ತದೆ. ಮದರ್‌ರವರಿಗೆ ಚಿಕಿತ್ಸೆ ನೀಡುವುದರ 
fe ಮೂಲಕ ಕೋಟ ಕೋಟ ಜನರ ಸೇವೆಗೆ ಅವರನ್ನು ಸಜ್ಜು ಗೊಳಿಸುವ 


ತೆ ಡಾ| ಲಂಬಾರ್ಡಿಯವರ ವೈದ್ಯಕೀಯ ಕ್ಷೇತ್ರದ ಅನುಭವವನ್ನು ಮೂಲ 
ಸ್ತ ಲೇಖಕರ ಆಶಯಕ್ಕೆ ಚ್ಯುತಿ ಬರದಂತೆ ಮುಧೋಳ್‌ರವರು ಸೊಗಸಾಗಿ 
2 ಅನುವಾದಿಸಿದ್ದಾರೆ. 

ತ ಫೆಬ್ರವರಿ ೯೮ ನೇ ಸಂಚಿಕೆಯಲ್ಲಿ ಪ್ರಕಟವಾದ ಡಾಗ ಎಸ್‌. ರಾಘವಕುಮಾರಿ 


'ಯನರ ಲೇಖನ "ಉಪಾಧ್ಯಾಯರ ದಿನ: ಒಂದು ವಿನೇಚನೆ' ಒಂದು 
ಉತ್ತಮ ಬರಹ, ಆದರೆ, ಅದು ಪ್ರಕಟವಾದ ಸಮಯದ ಬಗ್ಗೆ ನನಗೆ 
ಕೊರಗಿದೆ; ಈ ಲೇಖನ ಸೆಸ್ಟಂಬರ್‌ ಸಂಚಿಕೆಯಲ್ಲಿ ಪ್ರಕಟವಾಗಿದ್ದರೆ 
ಶುಂಬಾ ಚೆನ್ನಾಗಿತ್ತು. ಸನ್ನಿ ನೇಶ ಸಂದರ್ಭಕ್ಕೆ ಅನುಗುಣವಾಗಿ ಲೇಖನ 
ಗಳನ್ನು ಪುಸ್ತಕ ಪ್ರಪಂಚ ಹಿಂದಿನಿಂದ ಪ್ರಕಟಸೂತ್ತಿರುವುದನ್ನು ಗಮನಿಸಿ 
ದ್ದೇನೆ. ಅದರಂತೆ ಈ ಲೇಖನವೂ ಪ ಶ್ರ ಕಟವಾಗಿದ್ದ ಕೆ ಹೆಚ್ಚು ಸೂಕ, ವಾಗು 
ತ್ತಿತ್ತು. ಇದನ್ನು ಕಾವು ಮಾಡುತ್ತೀರೆಂದು ಪುಸ್ತಕ ಪ್ರಪಂಚದ ಅಭಿಮಾನಿ 
ಯಾಗಿ ತಿಳಿಸಬಯಸುತ್ತೇನೆ. 


ಕೆ.ಎನ್‌. ಪುರ, ಉದಯಗಿರಿ ಜಯಮ್ಮ 
ಮೈಸೂರು-೫೭೦೦೧೧ 


Statement of ownership and other particulars about 
the monthly periodical ‘“PUSTAKA PRAPANCHA” 
as required to be published under rule 8 of the Registra- 
tion of Newspapers (Central) Rules 1956. 


FORM IV 


Place of Publication __ Karnataka State Adult Education 
Council. 
5/1 Vinoba Road, Manasagango”™ 
thri, Mysore-6 


Periodicity — Monthly 
Printer’s Name — Papanna 
Nationality & Address — Indian 


Karnataka State Adult Education 
Council Printing Press 
5/1 Vinoba Road, Manasagango- 
thri, Mysore-6 

Publisher's Name & Address — R. L. Mangalore 
General Secretary 
Karnataka State Adult Education 
Council 
5/1 Vinoba Road, Manasagango- 
thri, Mysore-6 


Nationality — Indian 

Editor’s Name — Chandrashekhararadhya 

Nationality — Indian 

Address — Karnataka State Adult Education 
Council 


5/1 Vinoba Road, Manasagango- 
thri, Mysore-6 


8, the General Secretary hereby declare that the 
particulars given above are true to the best of my 
knowledge and belief. 


R. L. Mangalore 


General Secretary 
KARNATAKA STATE ADULT EDUCATION COUNCIL 


1 March 1997 MYSORE 


LICENCE No. 21 Fa 


NN.29 | A 
Ks LICENCED TO POST WITH PAYK 


Reg. No. ಪ ಲ್‌ 


ಸಮಿತಿಯ ವಿಶೇಷ ಪ್ರಕಟ ಣೆಗಳು 


ಕಾ —— ಟಂ 
«ಜನಪ್ರಿಯ ವಾಲ್ಮೀಕಿ ರಾಮಾಯಣ? --ರಾಷ್ಟ್ರಕವಿ ಕುವೆಂಪು 
ಸರಳ ಗದ್ಯದ ಅಂದವಾದ ಮುದ್ರಣದ ೪೨೬ ಪುಟಗಳ ಸಮಗ್ರ 


ರಾಮಾಯಣದ ಬೆಲೆ 
“ಶರಣ ಚರಿತಾಮೃತ »__ಸಿದ್ದ ಯ್ಯ ಪುರಾಣಿಕ 
— ಮಾದಾರ ಚೆನ್ನಯ್ಯನಿಂದ ಮೊದಲುಗೊಂಡು ೬೨ ಶಿವಶರಣರ 
ಜೀವನ ಚಿತ್ರಣ ಒಳಗೊಂಡ ೮೦೦ ಪುಟಗಳ ಕೃತಿಯ ಬೆಲೆ ..... ೭ 


ಕ್‌ 
- ್‌ 
ನ್ಯ. : 4 

pd ೯ 


ಪ 


3 


“ಯುದ್ಧ ಮತ್ತು ಶಾಂತಿ” (ಅನುವಾದ) ಡಾ॥ ಡೇ. ಜವ 
ಮೂರು ಸಂಪುಟಗಳಲ್ಲಿ; ಪ್ರತಿ ಸಂಪುಟದ ಬೆಲೆ ಜೆ 
*ನಕ್ಸತ್ರ ನೀಕ್ಸಣೆ--ಜಿ. ಟ. ನಾರಾಯಣರಾವ್‌ 
ನಕ್ಷತ್ರಗಳನ್ನು ಕುರಿತು ಕುತೂಹಲ ತಣಿಸುವ ೧೨೦ ಪುಟಗಳ. 
ಕೃತಿಯ ಬೆಲೆ . .... ೨೦೨೦೦ | 
“ನನ್ನೂರು?- ಡಾ|! ಎಚ್‌. ಎಲ್‌. ನಾಗೇಗೌಡ 
೨-೩೫೦ ಪುಟಗಳ ಈ ಕಾದಂಬರಿಯ ಬೆಲೆ 


KY 


* ಅಂಚೆ ಮೂಲಕ ಬೇಕಾದಲ್ಲಿ ಅಂಜಿ ವೆಚ್ಚ ಪ್ರತ್ಯೇಕ. ಎ 
* ೫೦೦ ರೂಗಳಿಗೆ ಮೇಲ್ಪಟ್ಟು ಕೊಂಡಲ್ಲಿ ೩೩ ೧/೩ ಭಾಗ ! 
* ಕೆಲನೇ ಪ್ರತಿಗಳು ಮಾತ್ರ ಲಭ್ಯ. ಘಿ: 


ಹೆಚ್ಚಿನ ವಿನರಕ್ಕೆ ಸಂಪರ್ಕಿಸಿ ; 


ಸ 
©! 


Edited by chandrashekhararadhya, 
Printed & Published by Karnataka state 
$/1, vinoba Road, Manassa Gangothri, 


Printed by Pap: 
Adult Education Count 
Mysore-570 006, 


